ಕುರ್‌ಆನ್‌ 


ಮತು 


ಆಧುನಿಕ ವಿಜ್ಞಾನ 


`ಈ. ಡಾ| ಮೊರಿಸ್‌ ಬುಕೇ 
(ಖ್ಯಾತ ಪ್ರೆಂಚ್‌ ವಿಜ್ಞಾನಿ, ಶಸ್ತ್ರಚಿಕಿತ್ಸಕ ಮತ್ತು ವಿಚಾರವಂತ) 


mm 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಪ್ರಕಾಶಕರ ಮಾತು 


ಕುರ್‌ಆನಿನ ವಿಚಾರಗಳು ಆದುನಿಕ ವಿಜ್ಞಾನಕ್ಕೆ ಯಾವುದೇ ವಿಧದಲ್ಲಿ ವಿರುದ್ಧವಾಗಿಲ್ಲ- 
ವಿಟ್ಞಾನವು ತನ್ನ ಸಾಧನೆಯ ಉನ್ನತ ಮಟ್ಟವನ್ನು ಮುಟ್ಟಿದ ಇಂದಿನ ದಿನಮಾನಗಳಲ್ಲಿ, 
ವೈಜ್ಞಾನಿಕ ಸಂಶೋಧನೆಗಳ ಆಧಾರದಿಂದ ಕುರ್‌ಆನಿನ ಅನೇಕ ವಿಚಾರಗಳನ್ನು ಹೆಚ್ಚು 
ಸ್ಪಷ್ಟವಾಗಿ ಅರಿತುಕೊಳ್ಳಬಹುದಾಗಿದೆ. ಕುರ್‌ಆನ್‌ ಮತ್ತು ಬೈಬಲಿನ ಎವರಣೆಗಳನ್ನು 
ಆಧುನಿಕ ವಿಜ್ಞಾನದ ಒರೆಗಲ್ಲಿಗೆ ಹಚ್ಚಿದ ತುಲನಾತ್ಮಕ ವಿಮರ್ಶೆ ಇದರಲ್ಲಿದೆ- ಕುರ್‌ಆನ್‌, 
ದೈವಿಕ ಗ್ರಂಥ, ಆದರ ಬೋಧನೆಗಳು ಸಾರ್ವಕಾಲಿಕ ಮುಂತಾದ ಕುರ್‌ಆನ್‌ ಪ್ರತಿಪಾದಿಸುವ 
ಅನೇಕ ವಿಷಯಗಳನ್ನು ಈ ಕಿರುಹೊತ್ತಗೆಯಲ್ಲಿ ಆಧಾರ ಸಹಿತ ಸ್ಪಷ್ಟೀಕರಿಸಲಾಗಿದೆ. - 
ವೈಜ್ಞಾನಿಕ ದೃಷ್ಟಿಯಿಂದ ಕುರ್‌ಆನಿನ ಆಳವಾದ ಅಧ್ಯಯನ ನಡೆಸಿದ ಖ್ಯಾತ ಪ್ರೆಂಚ್‌ 
ವಿಜ್ಞಾನಿ, ಶಸ್ತ್ರ ಚಿಕಿತ್ಸಕ ಮತ್ತು ಚಿಂತಕರಾದ ಡಾ| ಮೊರಿಸ್‌ ಬುಕೇಯವರೇ ಈ ಕೃತಿಯ 
ಮೂಲ ಶಕರ್ಶ್ಯ. ಕುವೆಂಪು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ನಿವೃತ್ತಿ ಹೊಂದಿರುವ 
ಡಾ| ಮುಷ್ಕುದ್ದೀನ್‌ ಆರ್‌. ಗಜೇಂದ್ರಗಡ ಅವರು ಇದನ್ನು ಸುಂದರವಾಗಿ ಕನ್ನಡೀಕರಿಸಿದ್ದಾರೆ. 
ಈ ಕೃತಿಯು ಈ ಹಿಂದೆ ನಾಲ್ಕು ಸಲ ಪ್ರಕಟವಾಗಿದ್ದು, ಇದೀಗ ಅದರ ಐದನೆಯ 

ಪರಿಷ್ಕೃತ ಆವೃತ್ತಿಯನ್ನು ವಾಚಕರ ಮುಂದಿಡುತ್ತಿದ್ದೇವೆ. 
2೫. ಶಾಂತಿ ಪ್ರಕಾಶನ 


ಅನುಕ್ರಮಣಿಕೆ 
ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ... 5 
ಕುರ್‌ಆನ್‌ ಎಷ್ಟರ ಮಟ್ಟಿಗೆ ಅಧಿಕೃತ ಮತ್ತು ಮೂಲದ ಪ್ರತಿರೂಪ ................ 10 


ಸೃಷ್ಟಿಯ ಕುರಿತ ವಿಚಾರ RS 
ಖಗೋಳೆ ವಿಜ್ಞಾನ........ PS | 
ಭೂಮಿಯ ಏವರಣೆ................ SS 21 


ಪ್ರಾಣಿ-ಸಸ್ಯಗಳಂತಹ ಜೀವರಾಶಿಗಳ ಕುರಿತು... 23 


ಮಾನವ ಸಂತಾನಾಭಿವೃದ್ಧಿಯ ಕುರಿತು... 


ಬೈಬಲ್‌ ಮತ್ತು ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾದ ಕೆಲವು ವಿಚಾರಗಳು .............. 30 


ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 


1976 ನವೆಂಬರ್‌' 9ರಂದು ಫ್ರೆಂಚ್‌ ವೈದ್ಯವಿಜ್ಞಾನ ಅಕಾಡೆಮಿಯಲ್ಲಿ ನಾನು* 
ಮಾಡಿದ ಒಂದು ಅಸಾಧಾರಣ ಭಾಷಣವೇ ಈ ಲೇಖನಕ್ಕೆ ಆಧಾರ. ಆ ಭಾಷಣವು 
"ಕುರ್‌ಆನಿನಲ್ಲಿ ಶರೀರ ಶಾಸ್ತ್ರ- ಭ್ರೂಣಶಾಸ್ತ್ರ ಸಂಬಂಧಿತ ವಿವರಗಳು" ಎಂಬ ಶೀರ್ಷಿಕೆಯನ್ನು 
ಪಡೆದಿತ್ತು. ನನ್ನ ಈ ಭಾಷಣವು ಕುರ್‌ಆನಿನಲ್ಲಿರುವ ಶರೀರ ಶಾಸ್ತ್ರ ಮತ್ತು ಜನನ ಶಾಸ್ತ್ರದ 
ಕುರಿತು ಅನೇಕ ಕಥನಗಳನ್ನು ಸ್ಪಷ್ಟಪಡಿಸುವ ಉದ್ದೇಶವನ್ನು ಹೊಂದಿತ್ತು. ಆಧುನಿಕ 
ವಿಜ್ಞಾನವು ಇತ್ತೀಚಿನ ಸಂಶೋಧನೆಗಳ ಫಲವಾಗಿ ತಿಳಿಯಪಡಿಸಿದ ಅನೇಕ ಸಂಗತಿಗಳು 
ಕುರ್‌ಆನ್‌ ಅವತೀರ್ಣವಾದ ಕಾಲದ ಜನರಿಗೆ ಅಂದರೆ ಸುಮಾರು 1400 ವರ್ಷಗಳು 
ಮೊದಲು ತಿಳಿದಿರುವುದು ಎಷ್ಟು ಅಸಂಭವವಾಗಿದ್ದಿತೆಂಬುದನ್ನು ಆ ಭಾಷಣದಲ್ಲಿ ನಾನು 
ವಿವರಿಸಿದ್ದೆ. 

ಮೊತ್ತ ಮೊದಲನೆಯದಾಗಿ ನಾನು ವೈದ್ಯ ವೃತ್ತಿನಿರತರ ಸಂಘದ ಖ್ಯಾತ ಸದಸ್ಯರಿಗೆ 
ಆಧುನಿಕ ವಿಜ್ಞಾನದ ಅನೇಕ ವಿಚಾರಗಳ ಕುರಿತು ಮತ್ತು ಅವುಗಳ ಪ್ರಸ್ತಾಪ ಕುರ್‌ಆನಿನಲ್ಲಿರು 
ವುದರ ಕುರಿತು ವಿವರಿಸಿದೆ. ಆ ವಿಷಯಗಳ ಮೂಲಭೂತ ಕಲ್ಪನೆ ಅವರಿಗೇನೂ ಅಪರಿಚಿತ 
ವಾಗಿರಲಿಲ್ಲ. ಆಧುನಿಕ ವಿಜ್ಞಾನದ ಸಂಗತಿಗಳಿಗೂ ಕುರ್‌ಆನಿನ ಹೇಳಿಕೆಗಳಿಗೂ ಇರುವ 
ವಿಸ್ಮಯಕರ ಸಮನ್ವಯವನ್ನು ತಿಳಿಸಿಕೊಟ್ಟು, ವೈದ್ಯ ವಿಜ್ಞಾನಿಗಳನ್ನು ಮೂಕವಿಸ್ಮಿತರನ್ನಾಗಿ 
ಮಾಡಿದಷ್ಟೇ ಸುಲಭದಲ್ಲಿ ನಾನು ಇತರ ವಿಜ್ಞಾನರಂಗಗಳ ನಿಷ್ಣಾತರಿಗೂ ಆಯಾ ಕ್ಷೇತ್ರದ 
ವಿನೂತನ ವೈಜ್ಞಾನಿಕ ಕಲ್ಪನೆಗಳ ಪ್ರಸ್ತಾಪವು ಕುರ್‌ಆನಿನ ಅನೇಕ ಕಡೆಗಳಲ್ಲಿರುವುದನ್ನು 
ತಿಳಿಸಿ ಅವರನ್ನೂ ದಂಗುಬಡಿಸಿದೆ. ಕುರ್‌ಆನಿನಲ್ಲಿ ಅನೇಕ ನೈಸರ್ಗಿಕ ಕ್ರಿಯೆಗಳ ಉಲ್ಲೇಖ 
ವಿರುವುದನ್ನು ತಿಳಿದು ವೈದ್ಯ ವಿಜ್ಞಾನಿಗಳಂತೆಯೇ ಖಗೋಲ ವಿಜ್ಞಾನಿಗಳು, ಪ್ರಾಣಿ 
ಶಾಸ್ತ್ರಜ್ಞರು, ಭೂವಿಜ್ಞಾನಿಗಳು ಮತ್ತು ಭೂಗರ್ಭಶಾಸ್ತ್ರಜ್ಞರೂ ಚಕಿತರಾಗುತ್ತಿದ್ದರು. ಈ 
ಎಲ್ಲ ವೈಜ್ಞಾನಿಕ ವಿಚಾರಗಳ ವಿವರಣೆಯನ್ನು ಮಾನವನು ಈವರೆಗೆ ತೃಪ್ತಿಕರವಾಗಿ, ಅದೂ 
ವಿಜ್ಞಾನವು ಪರಾಕಾಷ್ಠೆಗೆ ತಲುಪಿದ ಈ ಆಧುನಿಕ ಯುಗಣಿದಲ್ಲಿ ಕೊಡಲು ಅಸಮರ್ಥನಾಗಿರು 
ವುದನ್ನು ನೆನೆದಾಗ ಆ ವಿಚಾರಗಳು ಕುರ್‌ಆನ್‌ ಅವತೀರ್ಣಗೊಂಡ ಕಾಲದ ಮಾನವನಿಗೆ 
*ಈ ಪುಸ್ತಕದ ಉದ್ದಕ್ಕೂ ಪ್ರಯೋಗಿಸಲಾದ ನಾನು, ನನ್ನ ಮುಂತಾದ ಸರ್ವನಾಮಗಳು ಮೂಲ 
ಲೇಖಕರಾದ ಡಾ| ಮೊರಿಸ್‌ ಬುಕೇಯವರಿಗೆ ಅನ್ವಯಿಸುತ್ತವೆ. 


6 ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 
ಅಜಯ ಎಂ ಮುಂ ಎಚ್‌ ತಕ್‌ ಹುತ್ತು ತರಕ ವಿಚಾರ 


ತಿಳಿದಿರುವುದು ಅಸಾಧ್ಯವೆಂಬುದನ್ನು ಬೇರೆ ಹೇಳಬೇಕಿಲ್ಲ. ಆದ್ದರಿಂದ ಕುರ್‌ಅನಿನಲ್ಲಿರುವ 
ಈ ವಿಚಾರಗಳ ಪ್ರಸ್ತಾಪವು ದೈವಿಕ ಕೈವಾಡವನ್ನು ಪರ್ಕಾಯವಾಗಿ ಸೂಚಿಸುತ್ತದೆ. 
ಕುರ್‌ಆನಿನಲ್ಲಿ ಉದ್ಭೃತವಾದ ವೈಜ್ಞಾನಿಕ ಸಂಗತಿಗಳನ್ನು ಹೋಲುವ ಮತ್ತು 
* ಆಧುನಿಕ ವಿಜ್ಞಾನಕ್ಕೆ ಸಮ್ಮತವೆನಿಸುವ ಹೇಳಿಕೆಗಳು ಮಾನವ ನಿರ್ಮಿತ ಸಾಹಿತ್ಯದಲ್ಲಾಗಲೀ 
ಆಯಾ ಕಾಲದ ವಿಜ್ಞಾನದಲ್ಲಾಗಲೀ ಆಧುನಿಕ ವಿಜ್ಞಾನಕ್ಕಿಂತ ಮುಂಚೆ ಪ್ರಸ್ತಾಪಗೊಂಡಿಲ್ಲ 
ವೆಂದು ಧೈರ್ಯವಾಗಿ ಹೇಳಬಹುದು. 
ಈಗ ಎಲ್ಲರೂ ತಿಳಿದಿರುವ ಆಧುನಿಕ ವಿಜ್ಞಾನ ತೀರ ಇತ್ತೀಚಿನದೆಂಬುದು ನಿರ್ವಿವಾದ. 
ಕುರ್‌ಆನ್‌ ಅನುವಾದ ಮತ್ತು ವ್ಯಾಖ್ಯಾನಗಳು(Commentares) ಅನೇಕ ಯೂರೋಪಿಯನ್‌ 
ಭಾಷೆಗಳಲ್ಲಿ ಈ ಮೊದಲು ಪ್ರಕಟಗೊಂಡಿವೆಯಾದರೂ ಆ ವಿಮರ್ಶಕರು ಮತ್ತು 
ವ್ಯಾಖ್ಯಾನಕಾರರು ಕುರ್‌ಆನಿನ ಇಂತಹ ವೈಜ್ಞಾನಿಕ ವಿಷಯಗಳನ್ನು ಅಸ್ಪಷ್ಟ ರೀತಿಯಲ್ಲಿ 
ಮಾತ್ರ ಪ್ರಸ್ತಾಪಿಸಿದ್ದಾರೆ. ಪಾಶ್ಚಾತ್ಮ ವಿಮರ್ಶಕರು ಮಾತ್ರವಲ್ಲ, ಅರಬೀ ಭಾಷೆಯ ಖ್ಯಾತ 
ವಿಮರ್ಶಕರೂ ಈ ವಿಚಾರಗಳ ಸಂಪೂರ್ಣ ವಿವರಗಳನ್ನು ಸಮರ್ಪಕವಾಗಿ ಒದಗಿಸಿಲ್ಲ. 

ಈ ಕಾರಣಕ್ಕಾಗಿಯೇ ಈ ವಿಷಯದ ವಿಸ್ತೃತ ಅಧ್ಯಯನದಲ್ಲಿ ಆಸಕ್ತಿ ಮೂಡಿದೆ. 
ಇಷ್ಟೇ ಅಲ್ಲ, ಬೈಬಲ್‌ (ಹಳೆಯ ಒಡಂಬಡಿಕೆ ಮತ್ತು ಸುವಾರ್ಶೆ) ಒಳಗೊಂಡ 
ವಿಷಯವನ್ನೂ ತುಲನಾತ್ಮಕ ರೀತಿಯಲ್ಲಿ ಅಧ್ಯಯನ ಮಾಡುವುದೂ ಅಪೇಕ್ಷಣೀಯ 
ವೆನಿಸಿದೆ. ಅಂತೆಯೇ ಏಕದೇವವಾದವನ್ನು ಸಮರ್ಥಿಸುವ ಎಲ್ಲ ಧರ್ಮಗಳ ಪವಿತ್ರ 
ಗ್ರಂಥಗಳ ಉಲ್ಲೇಖಗಳನ್ನೂ ಆಧುನಿಕ ವಿಜ್ಞಾನವನ್ನೂ ತೌಲನಿಕ ಅಧ್ಯಯನಕ್ಕೊಳಪಡಿಸ 
ಲಾಗಿದೆ. ಈ ಅನ್ವೇಷಣೆಯ ಫಲದಿಂದಾಗಿ 'ಬೈಬಲ್‌, ಕುರ್‌ಆನ್‌ ಮತ್ತು ವಿಜ್ಞಾನ' (The 
Bible, the Quran & Science) ಎಂಬ ಗ್ರಂಥವು ರೂಪುತಾಳಿದೆ. ಈ ಗ್ರಂಥದ ಮೊದಲ 
ಆವೃತ್ತಿಯು ಫ್ರೆಂಚ್‌ ಭಾಷೆಯಲ್ಲಿ 1976ರ ಮೇ ತಿಂಗಳಲ್ಲಿ ಪ್ರಕಟವಾಯಿತು. ಇದರ 
ಇಂಗ್ಲಿಷ್‌ ಮತ್ತು ಅರಬೀ ಭಾಷೆಯ ಆವೃತ್ತಿಗಳು ಇತ್ತೀಚೆಗೆ ಪ್ರಕಟವಾಗಿವೆ. 

- ಇಸ್ಲಾಮ್‌ ಮತ್ತು ವಿಜ್ಞಾನಗಳು ಪರಸ್ಪರ ಎಷ್ಟು ಪೂರಕವಾಗಿವೆ ಎಂಬುದಕ್ಕೆ 
ಪ್ರವಾದಿ ಮುಹಮ್ಮದ್‌ರವರ(ಸ) "ಚೀನಾದಲ್ಲಿದ್ದರೂ ಸರಿ. ವಿಜ್ಞಾನವನ್ನು ಹುಡುಕಿಕೊಂಡು 
ಹೋಗಿ" ಎಂಬ ನುಡಿಯೇ ಸಾಕ್ಷಿ. ಇದು ಮಾನವನು ಜ್ಞಾನವನ್ನು ಅರಸುತ್ತಾ ಅದನ್ನು 
ವೃದ್ಧಿಸಿಕೊಳ್ಳಬೇಕೆಂಬ ಆಹ್ವಾನವನ್ನು ನೀಡುತ್ತದೆ. 

'ಧರ್ಮ ಮತ್ತು ವಿಜ್ಞಾನ ಒಂದೇ ನಾಣ್ಯದ ಎರಡು ಮುಖ'ಗಳೆಂದು ಇಸ್ಲಾಮ್‌ 
ಪರಿಗಣಿಸುತ್ತದೆ. ಅಂತೆಯೇ ವಿಜ್ಞಾನವು ತನ್ನ ಸಾಧನೆಗಳ ಪರಾಕಾಷ್ಠೆಗೆ ತಲುಪಿರುವ ಇಂದಿನ 
ದಿನಮಾನಗಳಲ್ಲಿ, ವೈಜ್ಞಾನಿಕ ಸಂಶೋಧನೆಗಳ ಆಧಾರದಿಂದ ಕುರ್‌ಆನಿನ ಕೆಲವು ವಿಚಾರಗಳನ್ನು 
ಇನ್ನೂ ' ಚೆನ್ನಾಗಿ ಅರಿತುಕೊಳ್ಳಬಹುದು. ವೈಜ್ಞಾನಿಕ ಸತ್ಯವು ಧಾರ್ಮಿಕ ನಿಷ್ಠೆ ಮತ್ತು 
ಅಂಧಶ್ರದ್ಧೆಗಳಿಗೆ ಮಾರಣಾಂತಿಕ ಆಘಾತ ನೀಡಿದ ಈ ಶತಮಾನದಲ್ಲೂ 'ಕುರ್‌ಅನಿನ 


- ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ ಕ 7 
fete air cis, SS i 27) 


ವಿಚಾರಗಳು ನೂತನ ವೈಜ್ಞಾನಿಕ ಸಂಶೋಧನೆಗಳಿಗೆ ಅನುಗುಣವಾಗಿವೆ' ಎಂಬುದು ಎಲ್ಲ 
ವಿಧದ ಪರೀಕ್ಷೆಗಳಿಂದಲೂ ಸ್ಥಿರಪಟ್ಟಿರುವುದರಿಂದ ಕುರ್‌ಆನ್‌ ದೈವಿಕ ಗ್ರಂಥವಾಗಿರಬೇಕೆಂಬ 
ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಒದಗಿದಂತಾಗಿವೆ. 

ಜನ ಏನೇ ಹೇಳಲಿ, ವಿಜ್ಞಾನವು ದೇವಾಸ್ತಿತ್ವವಾದಕ್ಕೆ ಪೂರಕವಾಗಿದೆ ಎಂದು 
ಸಾಮಾನ್ಯವಾಗಿ ಹೇಳಬಹುದು. 

ಪೂರ್ವಗ್ರಹ ಪೀಡಿತರಾಗದೆ ನಾವು ವಿವೇಕ-ವಿವೇಚನೆಗಳ ಆಧಾರದ ಮೇಲೆ ಇಂದು 
ಮಾನವನಿಗೆ. ಲಭ್ಯವಾದ ವಿಜ್ಞಾನ ವೈವಿಧ್ಯಗಳ ಕುರಿತೂ ಅತ್ಯಂತ ಸೂಕ್ಷ್ಮ ಅಣುವಾದ 
ಪರಮಾಣುಗಳ ಕುರಿತೂ, ಜೀವೋತ್ಪತ್ತಿಯ ಕುರಿತೂ ಆಧ್ಯಾತ್ಮಿಕ ರೀತಿಯಲ್ಲಿ ವಿಚಾರ 
ಮಾಡಿದಾಗ 'ಎಲ್ಲವೂ ಅದ್ಭುತವೂ ವಿಸ್ಮಯಕರವೂ ಆದ ವ್ಯವಸ್ಥೆಗೆ ಒಳಪಟ್ಟಿರುವುದು 
ಮನವರಿಕೆಯಾಗುತ್ತದೆ. 'ನಮ್ಮ ಜ್ಞಾನ ಮತ್ತು ಅನುಭವಗಳು ಹೆಚ್ಚುತ್ತಾ ಹೋದಂತೆ 
ಜನನ-ಜೀವನ-ಮರಣಗಳನ್ನು ನಿಯಂತ್ರಿಸುವ ದೋಷಾತೀತ ವ್ಯವಸ್ಥೆಯು ಆಕಸ್ಮಿಕವಾಗಿರ 
ಲಾರದೆಂಬುದು ಸ್ಪಷ್ಟವಾಗುತ್ತದೆ. ವೈದ್ಯ ವಿಜ್ಞಾನದಲ್ಲಿ ನೋಬೆಲ್‌ ಪ್ರಶಸ್ತಿ ವಿಜೇತನಾದ 
ಪ್ರೆಂಚ್‌ ವಿಜ್ಞಾನಿಯೊಬ್ಬರು ಹೇಳಿದ, "ಕೆಲವು ರಾಸಾಯನಿಕ ವಸ್ತುಗಳು ಅನೇಕ ವಿಶಿಷ್ಟ 
ಚೇತನಗಳ ಪ್ರಭಾವದಿಂದ ಆಕಸ್ಮಿಕವೆಂಬಂತೆ ಸಂಯೋಜನೆಗೊಂಡಾಗ ಜೀವರಾಶಿಗಳ 
ಉತ್ಪತ್ತಿಯಾಗುತ್ತದೆ. ಈ ರೀತಿ ರೂಪಗೊಂಡ ಜೀವಕಣಗಳೂ ಜೀವಿಗಳೂ ವಿಕಾಸ 
ಹೊಂದಿದುದರ ಫಲವೇ ಇಂದಿನ ಮಾನವ" ಎಂಬ ಮಾತನ್ನು ಒಪ್ಪುವುದು ತರ್ಕಹೀನವೂ 
ಅಸಂಬದ್ಧವೂ ಎನಿಸುತ್ತದೆ. ಹಾಗೆ ನೋಡಿದರೆ ಮೇಲ್ವರ್ಗದ ಜೀವಿಗಳಾದ ಪಶು-ಪಕ್ಷಿಗಳ 
ಮತ್ತು ಮಾನವನ ಅಂಗ ರಚನೆಯ ಕ್ಲಿಷ್ಟತೆಯನ್ನು ವಿವರಿಸುವಲ್ಲಿ ವಿಜ್ಞಾನವು ಸಾಧಿಸಿದ 
ಪ್ರಗತಿಯು ' ಮೇಲ್ಮಾ ಿಣಿಸಿದ ಸಿದ್ಧಾಂತಕ್ಕೆ ವಿರುದ್ಧವೆಂದು ಹೇಳಬಹುದು. ಜೀವರಾಶಿ 
ಗಳಲ್ಲಿಯ ಅದ್ಭುತ ಸುವ್ಯ ವಸ್ಥೆಯನ್ನು ನೋಡಿದಾಗ ಅತ್ಯಂತ ಸುಭದ್ರ ವ್ಯವಸ್ಥೆಯೊಂದು 
ಇವನ್ನೆಲ್ಲ ನಿಖರವಾಗಿ ನಿಯಂತ್ರಿಸುತ್ತಿರಬಹುದೆಂಬ ಮಾತಿನಲ್ಲಿ ವಿಶ್ವಾಸ ಬೆಳೆಯುತ್ತದೆ. 

ದೇವೋಕ್ತಿಗಳ ಗ್ರಂಥವೆನಿಸಿದ ಕುರ್‌ಆನಿನ ಅನೇಕ ಅಧ್ಯಾಯಗಳಲ್ಲಿ ವಿಶ್ವವನ್ನೇ 
ನಿಯಂತ್ರಿಸುವ ಇಂತಹ ಅಸಾಧಾರಣ ವ್ಯವಸ್ಥೆಯು ಸರಳ ರೀತಿಯಲ್ಲಿ ಪ್ರತಿಬಿಂಬಿತವಾಗಿದೆ. 
ಅಷ್ಟೇ ಅಲ್ಲ, ತೀರ: ಇತ್ತೀಚೆಗೆ ಆಧುನಿಕ ವಿಜ್ಞಾನವು ಬೆಳಕಿಗೆ ತಂದ ಅನೇಕ ಕ್ಲಿಷ್ಟ 
ಸಂಗತಿಗಳೂ ಸವಿವರವಾಗಿ ಕುರ್‌ಆನಿನುದ್ದಕ್ಕೂ ಇವೆ ಎಂಬುದೇ ಕುರ್‌ಆನಿನತ್ತ ಜಾಗತಿಕ 
ವಿಜ್ಞಾನಿಗಳು ಆಕರ್ಷಿತರಾಗಿರುವುದರ ಒಳಗುಟ್ಟು. 

ಅನೇಕ ಶತಮಾನಗಳ ವರೆಗೆ ವೈಜ್ಞಾನಿಕ ಸಾಧನಗಳ ಅಭಾವದಿಂದಾಗಿ ಮಾನವನು 
ಇವನ್ನೆಲ್ಲ ತಿಳಿದಿರಲಿಲ್ಲ. ನಿಸರ್ಗದ ಜಡ ಚೇತನಗಳ ಕುರಿತು ಅದ್ಭುತ ಸಂಗತಿಗಳನ್ನೊಳಗೊಂಡ 
ಕುರ್‌ಆನಿನ ಅನೇಕ ನುಡಿಗಳು ಈಗ: ತಾನೇ ಸಂಪೂರ್ಣ ಅರ್ಥವಾಗತೊಡಗಿದೆ. ಈ 
ಮೊದಲು ಕುರ್‌ಆನಿನ ವ್ಯಾಖ್ಯಾನ ಬರೆದ ಅನೇಕ ವಿದ್ವಾಂಸರು ತಂತಮ್ಮ ಕಾಲಗಳಲ್ಲಿ 


8 ` ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 


ಅಪಾರ ವಿದ್ವತ್ತನ್ನು ಪಡೆದವರೆನಿಸಿಕೊಂಡರೂ ಈ ನುಡಿಗಳಿಗೆ ತರ್ಕಸಮ್ಮತವೂ, ವಿವೇಕ 
ವಿವೇಚನೆಗಳಿಗೆ ಅನುಗುಣವೂ, ವಿವರಣಾತ್ಮಕವೂ ಆದ ಅರ್ಥ- ವಿಸ್ತಾರಗಳನ್ನು ತಿಳಿಸುವಲ್ಲಿ 
ಅಸಮರ್ಥರಾಗಿದ್ದರೆಂದೇ ಹೇಳಬಹುದು. ಇನ್ನೂ ಮುಂದುವರಿದು ಹೇಳಿದರೆ ಆಧುನಿಕ 
ಯುಗದ ಸಾಮಾನ್ಯ ವಿಜ್ಞಾನಿಯು ಕುರ್‌ಆನಿನಲ್ಲಿರುವ ವೈಜ್ಞಾನಿಕ ಅಂಶಗಳನ್ನೆಲ್ಲ ಸಮಗ್ರ 
ಸ್ವರೂಪದಲ್ಲಿ ಅರ್ಥ ಮಾಡಿಕೊಳ್ಳಲು ವಿಶೇಷ ವೈಜ್ಞಾನಿಕ ಅನ್ವೇಷಣೆಯಲ್ಲಿ 
ತೊಡಗಬೇಕಾಗುವಷ್ಟು ವ್ಯಾಪಕವಾಗಿಯೂ, ವೈವಿಧ್ಯಮಯವಾ/ಿಯೂ ಮಾನವನ ಜ್ಞಾನವು 
ವೃದ್ಧಿಯಾಗಿದೆ. ಆದರೂ ಕುರ್‌ಆನಿನಲ್ಲಿ ಉದ್ಧ್ಭೃತವಾದ ಎಲ್ಲ ಸಂಗತಿಗಳನ್ನು 
ಅರ್ಥಮಾಡಿಕೊಳ್ಳಲು ಮಾನವನಿಗೆ ವಿಶ್ವಕೋಶಕ್ಕೆ ಸಮಾನವೆನಿಸುವಷ್ಟು ಆಳ-ವಿಸ್ತಾರಗಳನ್ನು 
ಹೊಂದಿದ ಸರ್ವಾಂಗೀಣ ಜ್ಞಾನದ ಅವಶ್ಶಕತೆಯುಂಟೆಂಬುದನ್ನು ಒಪ್ಪಲೇಬೇಕು. 
'ವಿಜ್ಞಾನ' ಎಂಬ ಪದವನ್ನು ಇಲ್ಲಿ 'ತ್ರಿಕಾಲಬಾಧಿತ ಸತ್ಯದಿಂದ ಕೂಡಿದ ಮತ್ತು 
ಭದ್ರವಾಗಿ ನೆಲೆನಿಂತ ಜ್ಞಾನ' ಎಂಬ ಅರ್ಥದಲ್ಲಿ ಉಪಯೋಗಿಸಲಾಗಿದೆಯೇ ಹೊರತು 
"ಇಂದು ಪ್ರಚಲಿತವಿದ್ದು ನಾಳೆ ಇನ್ನೂ ಹೆಚ್ಚಿನ ಪ್ರಗತಿಯಿಂದಾಗಿ ಬದಲಾವಣೆ ಹೊಂದುವ 
ಇಲ್ಲವೆ ತಿರಸ್ಪುತವಾಗುವ ವೈಜ್ಞಾನಿಕ ನಿಯಮೋಪನಿಯಮಗಳ ಸಂಗ್ರಹ" ಎಂಬ ಅರ್ಥದಲ್ಲಿ 
ಉಪಯೋಗಿಸಲಾಗಿಲ್ಲ. ಅದೇ ರೀತಿ ನಾನು ಇಂತಹ ಚಿರಸ್ಥಾಯೀ ಸತ್ಯದಿಂದ ಕೂಡಿದ 
ವೈಜ್ಞಾನಿಕ ಸಂಗತಿಗಳನ್ನು ಕುರ್‌ಆನಿನ ಪ್ರಸ್ತಾಪಗಳ ಜೊತೆ ಹೋಲಿಸಿದ್ದೇನೆ. ವೈಜ್ಞಾನಿಕ 
ಸತ್ಯಗಳೆಂದು ನಿಖರವಾಗಿ ಗುರುತಿಸಲ್ಪಟ್ಟಿರದ ಸಂಗತಿಗಳ ಉಪಮೆಯನ್ನು ಕೊಟ್ಟಲ್ಲೆಲ್ಲ 
ಅವಶ್ಯಕ ವಿವರಣೆಯನ್ನೂ ಕೊಟ್ಟಿದ್ದೇನೆ. ಅಪರೂಪಕ್ಕೆ ಕುರ್‌ಆನಿನಲ್ಲಿ ಕೆಲವೆಡೆ 
ಪ್ರಸ್ತಾಪಗೊಂಡ ವಿಚಾರಗಳು ಇನ್ನೂ ಆಧುನಿಕ ವಿಜ್ಞಾನದಿಂದ ದೃಢಪಟ್ಟಿಲ್ಲವೇನೋ ನಿಜ. 
ಇಂತಹ ವಿಚಾರಗಳನ್ನು ನಾನು ಪ್ರಸ್ತಾಪಿಸಿರುವೆನಲ್ಲದೆ ಆಧುನಿಕ ವಿಜ್ಞಾನಿಗಳು ಈ 
ವಿಚಾರಗಳು ಸಂಭವನೀಯವೆಂದು ಅಭಿಪ್ರಾಯಪಟ್ಟಿರುವುದನ್ನೂ ಪ್ರಸ್ತಾಪಿಸಿರುವೆ. 
ಕುರ್‌ಆನಿನಲ್ಲಿ ಪ್ರಸ್ತಾಪಗೊಂಡ ಇಂತಹ ಸಂಗತಿಗಳಲ್ಲಿ 'ಜೀವ ಆರಂಭವಾದುದು 
ನೀರಿನಲ್ಲಿ' ಎಂಬ ವಿಚಾರವೂ 'ಭೂಮಿಯಂತೆ ಜೀವರಾಶಿಯನ್ನು ಹೊಂದಿದ ಗ್ರಹಗಳೂ 
ವಿಶ್ವದಲ್ಲಿವೆ' ಎಂಬ ವಿಚಾರವೂ ಆಧುನಿಕ ವಿಜ್ಞಾನಕ್ಕೆ ಅಸಂಗತವೆಂದೇನೂ ಅನಿಸಿಲ್ಲ. 
ಇಷ್ಟು ಹೇಳಿದ ಮಾತ್ರಕ್ಕೆ ಕುರ್‌ಆನ್‌ ಮಹಾನ್‌ ದೈವಿಕ ಗ್ರಂಥವೆಂಬುದನ್ನು 
ಮರೆಯಲಾಗದು. ಅಷ್ಟೇ ಅಲ್ಲ. ಅದರಲ್ಲಿರುವುದೆಲ್ಲ ವೈಜ್ಞಾನಿಕ ಸಂಗತಿಗಳಷ್ಟೇ ಎಂದೂ 
ಭಾವಿಸಬಾರದು. ಸೃಷ್ಟಿಯ ಅಗಾಧತೆಯನ್ನೂ ನಿಸರ್ಗದ” ಅದ್ಭುತವನ್ನೂ ಗಮನಿಸುವಂತೆ 
ಮಾನವನನ್ನು ಆಹ್ವಾನಿಸುವುದರ ಉದ್ದೇಶವು ಆ ಸೃಷ್ಟಿಕರ್ತನ ಸರ್ವಶಕ್ತತೆಯ ಪರಿಚಯ 
ಮಾಡಿಕೊಡುವುದಷ್ಟೆ. ವಿಜ್ಞಾನದ ಅಂಧಾನುಸರಣೆ ಮಾಡಿ ಕೇವಲ ಭೌತಿಕ ಸಂಪತ್ತಿನ 
ಬೆನ್ನುಹತ್ತಿದ ನಾಸ್ತಿಕರ ಭ್ರಮೆಯನ್ನು ಹೋಗಲಾಡಿಸಿ ಅವರನ್ನು ಆಸ್ತಿಕತೆಯತ್ತ 
ಬರಮಾಡಿಕೊಳ್ಳುವ ಸದುದ್ದೇಶದಿಂದಲೇ ಬೋಧಿತವಾದ ಆ ದೇವೋಕ್ತಿಗಳು ವಿಜ್ಞಾನ 
ಸಮ್ಮತವೂ ಆಗಿವೆ. ಆ ಕಾರಣಕ್ಕಾಗಿಯೇ ಕುರ್‌ಆನ್‌ ಬಹುಮಟ್ಟಿಗೆ ವೈಜ್ಞಾನಿಕ ಅಂಶಗಳಿಗೆ 


ಕುರ್‌ಆನ್‌ ಮತ್ತು ಆದುನಿಕ ವಿಜ್ಞಾನ 9 


ಅನುಗುಣವಾಗಿಯೇ ಇರುವ ವೈಶಿಷ್ಟ್ಯಪೂರ್ಣ ಧರ್ಮಗ್ರಂಥವೆನಿಸಿದೆ. ಇಂತಹ ಹೆಗ್ಗಳಿಕೆಯು 
ಬೈಬಲಿಗೂ ಇಲ್ಲವೆಂಬುದೇ ವಾಸ್ತವ. 

ತನ್ನ ಸಂಶೋಧನೆಯುದ್ದಕ್ಕೂ ನಾನು ಪೂರ್ವಗ್ರಹ ದೋಷಕ್ಕೆ ಒಳಗಾಗದಂತೆಯೂ 
ತರ್ಕಬದ್ಧವಾಗಿ ವಿಮರ್ಶಿಸುವಂತೆಯೂ ನೋಡಿಕೊಂಡಿದ್ದೇನೆ. ಶ್ರದ್ಧಾವಂತ ವೈದ್ಯನು ತನ್ನ 
ರೋಗಿಯನ್ನು ಪರೀಕ್ಷಿಸುವಾಗ ಮುಕ್ತಮನಸ್ಸಿನಿಂದ ರೋಗ ಲಕ್ಷಣಗಳನ್ನು ಪರೀಕ್ಷಿಸಿ 
ರೋಗವನ್ನು ಗುರುತಿಸುವಂತೆಯೇ ಕುರ್‌ಆನ್‌ ಅಧ್ಯಯನ ಮಾಡುವಾಗ ನಾನೂ ಅಂತಹ 
ಶ್ರದ್ಧೆ-ನಿರ್ಲಿಪ್ತತೆಗಳನ್ನು ತೋರಿದ್ದೇನೆ. ನಾನು ಈ ಶೋಧನೆಯನ್ನು ಆರಂಭಿಸಿದಾಗ 
ನನ್ನನ್ನು ಈ ಕೆಲಸದಲ್ಲಿ ತಲ್ಲೀನನನ್ನಾಗಿ ಮಾಡಿದುದು ಇಸ್ಲಾಮಿನಲ್ಲಿರುವ ನನ್ನ 
ವಿಶ್ವಾಸವಲ್ಲ, ಸತ್ಯವನ್ನು ಅರಿಯಬೇಕೆಂಬ ಜಿಜ್ಞಾಸೆ ಮಾತ್ರ. ಈಗಲೂ ನನ್ನ ಪ್ರೇರಕ ಶಕ್ತಿ 
ಅದುವೇ. ಅಂತೂ ಕುರ್‌ಆನಿನ ವಿಮರ್ಶಾತ್ಮಕ ಅಧ್ಯಯನವನ್ನು ನಾನು ಪೂರೈಸಿ 
ವಿರಮಿಸಿದಾಗ "ಪ್ರವಾದಿ ಮುಹಮ್ಮದ್‌ರಿಗೆ(ಸ) ಲಭ್ಯವಾದ ಕುರ್‌ಆನ್‌ ಎಂಬ ದೈವಿಕ 
ಗ್ರಂಥವು ಸತ್ಯ ಪೂರ್ಣವೂ ವಿಜ್ಞಾನ ಸಮ್ಮತವೂ ಆಗಿದೆ" ಎಂಬ ಸಂಗತಿಯನ್ನೂ 
ನಿಖರವಾಗಿ ಮನಗಂಡಿದ್ದೇನೆ. 


೧ ೧ 5 


ಕುರ್‌ಆನ್‌ ಎಷ್ಟರ ಮಟ್ಟಿಗೆ ಅಧಿಕೃತ 
ಮತ್ತು ಮೂಲದ ಪ್ರತಿರೂಪ 


ನನ್ನ ವಿಷಯ ಪ್ರತಿಪಾದನೆಗೆ ಮೊದಲು ಕುರ್‌ಆನ್‌ ಎಷ್ಟರ ಮಟ್ಟಿಗೆ 'ಅಧಿಕೃತ 
ಮತ್ತು. ಮೂಲದ ಪ್ರತಿರೂಪ' ಎಂಬ ಬಗ್ಗೆಯೂ ಒಂದೆರಡು ಮಾತು ಹೇಳುವುದು 
ಸಮಂಜಸವೆನಿಸೀತು. ಕುರ್‌ಆನ್‌ ಅವತೀರ್ಣಗೊಂಡ ಕಾಲದಲ್ಲಿ ಅದನ್ನು ಪ್ರವಾದಿಗಳೂ 
ಅವರ ಸಹಚರರೂ ಅಕ್ಷರಶಃ ಬಾಯಿಪಾಠ ಹೇಳುತ್ತಿದ್ದರೆಂಬ ಬಗ್ಗೆಯೂ ಬರೆಯಲು 
ಕಲಿತ ಅನೇಕರು ಆ ದೇವೋಕ್ತಿಗಳನ್ನು ಬರೆದಿಟ್ಟುಕೊಳ್ಳುತ್ತಿದ್ದರೆಂಬ ಬಗ್ಗೆಯೂ ಅನೇಕ, 
ಸಾಕ್ಷ್ಯಾಧಾರಗಳಿವೆ. ಈ ಕ್ರಮವು ಸುಮಾರು 20 ವರ್ಷಗಳ ಕಾಲ ಮುಂದುವರಿಯಿತು. 
ಆ ಅವಧಿಯಲ್ಲಿ ಸಮಗ್ರ ಕುರ್‌ಆನಿನ ಅನೇಕ ಪ್ರತಿಗಳನ್ನೂ ಸಿದ್ಧಪಡಿಸಲಾಯಿತು. 
ಮೂರನೆಯ ಖಲೀಫರಾದ ಉಸ್ಮಾನ್‌ರವರ(ಆಡಳಿತ ಕಾಲ: ಹಿ. 23 ರಿಂದ 35) ಕಾಲದಲ್ಲಿ 
ಲಭ್ಯವಿದ್ದ ಎಲ್ಲ ಪ್ರತಿಗಳನ್ನೂ ಪರಸ್ಪರ ಹೋಲಿಸಿ ನೋಡಿ ಅವೆಲ್ಲ ತದ್ರೂಪವಾಗಿವೆ 
ಯೆಂಬುದನ್ನು ಕುರ್‌ಆನ್‌ ಪೂರ್ತಿ ಕಂಠಪಾಠ ಮಾಡಿಕೊಂಡಿದ್ದ ಹಾಫಿರ್‌ಗಳೆಲ್ಲ 
ಒಮ್ಮತದಿಂದ ಒಪ್ಪಿಕೊಂಡ ನಂತರ ಆ ಮೂಲಪ್ರತಿಗಳನ್ನು ಎಲ್ಲ ರೀತಿಯಲ್ಲಿಯೂ 
ಹೋಲುವ ಅನೇಕ ಪ್ರತಿಗಳನ್ನು ಮಾಡಿಸಿ ಆ ವೇಳೆಗಾಗಲೇ ವಿಸ್ತಾರಗೊಂಡ ಇಸ್ಲಾಮೂ 
' ಸಾಮ್ರಾಜ್ಯದ ಎಲ್ಲೆಡೆ ಹಂಚಲಾಯಿತು. ಅಕ್ಷರಜ್ಞಾನವಿಲ್ಲದ , ಅಂದಿನ ಅರಬರು 
ನೆನಪಿನಲ್ಲಿಟ್ಟು ಕೊಳ್ಳಬೇಕಿದ್ದುದನ್ನೆಲ್ಲ ಚಾಚೂ ತಪ್ಪದಂತೆ ಕಂಠಸ್ಥ ಮಾಡಿಕೊಳ್ಳುತ್ತಿದ್ದರೆಂಬ 
ಗಮನಾರ್ಹ ಅಂಶವನ್ನು ಇಲ್ಲಿ ಪ್ರಸ್ತಾಪಿಸುವುದು ಸಂದರ್ಭೋಚಿತವೆನಿಸೀತು. 

ಲಿಖಿತ ದಾಖಲೆಯ ಮಹತ್ವದ ಪರೋಕ್ಸ ಪ್ರಸ್ತಾಪವೂ ಕುರ್‌ಆನಿನಲ್ಲಿದೆ. 'ಅಲ್‌ 
ಅಲಕ್‌' ಎಂಬ ಅಧ್ಯಾಯವು ಪ್ರವಾದಿಯವರಿಗೆ(ಸ) ದೊರೆತ ಮೊತ್ತ ಮೊದಲ ದೈವಿಕ 
ಪ್ರಕಾಶನವೆನಿಸಿದ್ದು ಅದರ ಮೊದಲ ಐದು ವಾಕ್ಕಗಳು ಲೇಖನಿಯ ಹಿರಿಮೆಯನ್ನು 
ಸುಸ್ಪಷ್ಟವಾಗಿ ಪ್ರಸ್ತಾಪಿಸುತ್ತವೆ. 

ತಿಥೌ ಹಿ ದೆ 85 ನಿಡಿ ಬೆತ್ಯು್ಯಿಯಿ 

KN MOTE SS 


ಕಿಜಜ ಚಟ OY 


ಕುರ್‌ಆನ್‌ ಎಷ್ಟರ ಮಟ್ಟಿಗೆ ಅಧಿಕೃತ ಮತ್ತು ಮೂಲದ ಪ್ರತಿರೂಪ 11 
ಶರ ನನ್‌ ಅಷ ಮಟ್ಟಗ ಅಕಕ ಅತ್ತು ಜಲದ ಪುತಿಕೂ ತೆ 


"ಓದಿರಿ, ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ. ಅವನು, 
ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು. ಓದಿರಿ, ಮತ್ತು ನಿಮ್ಮ 
ಪ್ರಭು ಮಹಾ ಉದಾರಿ. ಅವನು ಲೇಖನಿಯ ಮೂಲಕ ವಿದ್ಯೆ ಕಲಿಸಿದನು. ಮಾನವನು ತಿಳಿದಿರ 
ದಂತಹ ಜ್ಞಾನವನ್ನು ಅವನಿಗೆ ದಯ ಪಾಲಿಸಿದನು." (ಪವಿತ್ರ ಕುರ್‌ಆನ್‌, 96:1-5) 

ಇದು ನಿಜವಾಗಿಯೂ 'ಲೇಖನಿಯ ಮಹಿಮೆಯ ಸ್ತುತಿ ಎನಿಸಿದ್ದು ಮಾನವನಿಗೆ 
ಬೇಕಾದ ಜ್ಞಾನಕ್ಕೆ ಇದು ಸಾಧನವಾಗಿದೆ' ಎಂಬ ಅಭಿಪ್ರಾಯವನ್ನು ಪ್ರೊಫೆಸರ್‌ ಹಮೂದುಲ್ಹಾರು 
ವ್ಯಕ್ತಪಡಿಸಿದ್ದಾರೆ. 

'ಬೈಬಲ್‌, ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ' ಎಂಬ ನನ್ನ ಪುಸ್ತಕದಲ್ಲಿ ನಾನು 
ಪ್ರವಾದಿಯವರು(ಸ) ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋದ ಕಾಲಕ್ಕಿಂತ ಮುಂಚೆಯೇ 
(ಅಂದರೆ ಕ್ರಿ.ಶ. 622ಕ್ಕಿಂತ ಮೊದಲು) ಅವತೀರ್ಣವಾದ ಕುರ್‌ಆನ್‌ ಅಧ್ಯಾಯಗಳಲ್ಲಿಯೂ 
ಕುರ್‌ಆನ್‌ ಲಿಖಿತಗೊಳ್ಳುತ್ತಿದ್ದುದನ್ನು ಸೂಚಿಸುವ ಕೆಲವು ವಾಕ್ಕಗಳಿವೆ ಎಂಬುದನ್ನು 
ಉದಾಹರಣೆಗಳ ಮೂಲಕ ಉಲ್ಲೇಖಿಸಿದ್ದೇನೆ. 


ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದಂತೆಯೇ ಲಿಪಿಬದ್ಧಗೊಳ್ಳುತ್ತಿತ್ತೆಂಬುದನ್ನು ಅನೇಕ 
ಪ್ರತ್ಯಕ್ಷದರ್ಶಿಗಳು ಬಿಟ್ಟು ಹೋದ ಸ್ಮರಣಪುಸ್ತಿಕೆಗಳಲ್ಲಿಯೂ, ಅವರು ನಂತರದ 
ತಲೆಮಾರುಗಳಿಗೆ ತಿಳಿಸಿದ ಸಂಗತಿಗಳಿಂದಲೂ ಸ್ಥಿರಪಟ್ಟಿದೆ. ಯಹೂದೀ ಪ್ರವಾದಿಗಳಿಗೂ 
ಏಸುಕ್ರಿಸ್ತರಿಗೂ ಪ್ರಾಪ್ತವಾದ ದಿವ್ಯ ಸಂದೇಶದ ಕಾಲ ಮತ್ತು ಅವುಗಳ ಕೆಲವು, ಭಾಗವು 
ಲಿಪಿಬದ್ಧವಾದ ಕಾಲಗಳ ನಡುವೆ ತುಂಬ ಕಾಲಾವಕಾಶವಿದ್ದುದಕ್ಕೆ ವ್ಯತಿರಿಕ್ತವಾಗಿ ಪ್ರವಾದಿ 
ಮುಹಮ್ಮದ್‌ರಿಗೆ(ಸ) ಲಭ್ಯವಾದ ದೈವಿಕ ಪ್ರಕಾಶನವು ಕೂಡಲೇ ಬರೆದಿಡಲಾಗುತ್ತಿತ್ತೆಂಬುದು 
ಸಾಕ್ಷ್ಯಾಧಾರಗಳಿಂದ ಸಿದ್ಧವಾಗಿದೆ ಎಂಬುದು ಮಹತ್ವಪೂರ್ಣ ಅಂಶವೆಂಬುದನ್ನು ಪ್ರೊಫೆಸರ್‌ 
ಜೇಕ್ಸ್‌ ಬರ್ಕ್‌ ಎಂಬವರೂ ನನಗೆ ಮನನ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 
ಪ್ರವಾದಿ(ಸ) ಜೀವಿಸಿದ್ದಾಗಲೇ ಬರೆದಿಡಲಾದ ಕೆಲವು ಅಧ್ಯಾಯಗಳ ಹಸ್ತಪ್ರತಿಗಳು 
ಇಂದಿಗೂ ಲಭ್ಯವಿದ್ದು ಸಾವಿರಾರು ಸಂಖ್ಯೆಯಲ್ಲಿ ದೊರೆಯುವ ಪ್ರತಿಗಳನ್ನು ಅವು 
ಅಕ್ಬರಶಃ ಹೋಲುತ್ತವೆ ಎಂಬುದನ್ನು ಮರೆಯಲಾಗದು. 

ಈ ಎಲ್ಲ ವಾದಗಳಿಗೆ ಪೂರಕವಾದ ಇನ್ನೊಂದು ಅಂಶವನ್ನೂ ಪ್ರಸ್ತಾಪಿಸ ' 
ಬಯಸುತ್ತೇನೆ. ಕುರ್‌ಆನಿನ ಕೆಲವು ಸಂಗತಿಗಳು ಇಂದು ವಿಜ್ಞಾನ ಸಮ್ಮತವೆನಿಸಿದಾಗಲೂ 
ಕುರ್‌ಆನ್‌ ಅವತೀರ್ಣಗೊಂಡ ಕಾಲದ ಜನರಿಗೆ ಅವು ಅರ್ಥವಾಗುವಂತಿರಲಿಲ್ಲ. ಕುರ್‌ಆನಿನ. 
ಮೂಲ ಸ್ವರೂಪದಲ್ಲಿ ಮಾರ್ಪಾಟಾಗಿರುವ ಸಾಧ್ಯತೆ ಇದ್ದಿದ್ದರೆ, ಈ, ಅರ್ಥವಾಗದ 
ಸಂಗತಿಗಳು ಖಂಡಿತಕ್ಕೂ ಬದಲಾವಣೆ ಹೊಂದದೆ ಉಳಿಯುತ್ತಿರಲಿಲ್ಲ. ಆ ವಿಚಾರಗಳು 
ಕುರ್‌ಆನಿನ ಅನೇಕ ಅಧ್ಯಾಯಗಳಲ್ಲಿ ಪ್ರಸ್ತಾಪಗೊಂಡಿರುವುದರಿಂದ ಒಂದಿಲ್ಲೊಂದು 
ಕಡೆಯಾದರೂ ಅಂತಹ ಮಾನವ ಕೈವಾಡ ಪ್ರಕಟವಾಗ ಬಹುದಿತ್ತು. ಅಷ್ಟೇ ಅಲ್ಲ, ಮೂಲ, 


12 ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 


ಸ್ವರೂಪಕ್ಕೆ ಉಂಟಾದ ಕಿಂಚಿತ್‌ ಬದಲಾವಣೆಯೂ ಕುರ್‌ಆನಿನ ಭವ್ಯತೆ, ದಿವೃತೆಗಳ 
ಲಕ್ಷಣಗಳಲ್ಲಿ ಹಸ್ತಕ್ಷೇಪ ಮಾಡಿ ಕುರ್‌ಆನಿನ ಅಂದವನ್ನೇ ಕೆಡಿಸಬಹುದಿತ್ತು. ಇಂತಹ 
ಯಾವ ಬದಲಾವಣೆಯೂ ಕುರ್‌ಆನಿನಲ್ಲಿ ಕಾಣುತ್ತಿಲ್ಲವಾದ್ದರಿಂದ ಮತ್ತು ಅಂದಿನವರಿಗೆ 
ತಿಳಿದಿರದ ವಿಜ್ಞಾನಾಂಶಗಳ ಪ್ರಸ್ತಾಪವು ಕುರ್‌ಆನಿನಲ್ಲಿ ಇನ್ನೂ ಅನೇಕ ಕಡೆ ಉಳಿದಿರು 
ವುದರಿಂದ 'ಮೂಲವು ಯಾವ ರೀತಿಯಲ್ಲೂ ಮಾರ್ಪಾಡು ಹೊಂದದೆ ಉಳಿದಿದೆ' 
ಎಂಬುದನ್ನು ನಾಸ್ತಿಕ ಮನೋಭಾವವುಳ್ಳ ವಿಜ್ಞಾನಿಗಳೂ ಒಪ್ಪುತ್ತಾರೆ. 

ಕುರ್‌ಆನ್‌ ಎಂಬುದು ಮಾನವನಿಗೆ ನೀಡಲಾದ ಬೋಧನೆಗಳ ಸಮಾಹಾರವಾಗಿದ್ದು 
ದೈವಿಕ ಪ್ರಕಾಶನದ ರೂಪದಲ್ಲಿ ಅದು ಸುಮಾರು 22 ವರ್ಷಗಳ ಕಾಲಾವಧಿಯಲ್ಲಿ 
. ಪ್ರವಾದಿಯವರಿಗೆ(ಸ) ಪ್ರಾಪ್ತವಾಗಿದೆಯಷ್ಟೆ. ಈ ಕಾಲಾವಧಿಯ ಅರ್ಧದಷ್ಟು ಸಮಯವು 
ಹಿಜ್ರತ್‌ಗಿಂತ ಮೊದಲೂ ಉಳಿದರ್ಧ ಸಮಯವು ಹಿಜ್ರತ್‌ನ ನಂತರವೂ ಕಳೆದಿದೆ. 
ಆದ್ದರಿಂದ ಈ ಸುದೀರ್ಥ ಕಾಲಾವಧಿಯಲ್ಲಿ ಪ್ರಾಪ್ತವಾದ ದೈವಿಕ ಪ್ರಕಾಶನದಲ್ಲಿ 
ವೈಜ್ಞಾನಿಕ ಅಂಶಗಳು ಧರ್ಮಗ್ರಂಥದುದ್ದಕ್ಕೂ ಹರಡಿಕೊಂಡಿರುವುದು ಸಹಜ. ಹೀಗಾಗಿ 
ನಾನು ಕೈಗೊಂಡ ಈ ಅಧ್ಯಯನದಲ್ಲಿ ವಿಭಿನ್ನ ವೈಜ್ಞಾನಿಕ ವಿಚಾರಗಳ ವರ್ಗೀಕರಣವನ್ನು 
ಅನಿವಾರ್ಯವಾಗಿ ಮಾಡಬೇಕಾಯಿತು. 


ಹೀಗೆ ಮಾಡಬೇಕಾದ ವರ್ಗೀಕರಣದ ವಿಧಿ-ವಿಧಾನಗಳ ಬಗ್ಗೆ ನಿರ್ದಿಷ್ಟ ಸೂಚನೆ 
ಗಳನ್ನು ಕುರ್‌ಆನಿನಲ್ಲಿ ನಾನು ಕಾಣಲಿಲ್ಲವಾದ್ದರಿಂದ ತನ್ನದೇ ಆದ ವಿಧಾನವನ್ನು ನಾನು 
ರೂಪಿಸಿಕೊಳ್ಳಬೇಕಾಯಿತು. 


೧೧ರ 


ಸೃಷ್ಟಿಯ ಕುರಿತ ವಿಚಾರ 


'ಸೃಷ್ಟಿ'ಯ ಕುರಿತ ವಿಚಾರವನ್ನೇ ಮೊದಲು ಪ್ರಸ್ತಾಪಿಸಬೇಕೆಂದು ನನಗನಿಸಿತು. ಈ 
ಬಗ್ಗೆ ಚರ್ಚಿಸುವಾಗ ಸೃಷ್ಟಿ ಕ್ರಿಯೆಯ ಕುರಿತು ಕುರ್‌ಆನಿನಲ್ಲಿರುವ ವಿಚಾರಗಳನ್ನು 
ಆಧುನಿಕ ವಿಜ್ಞಾನವು ಒಪ್ಪಿದ ವಿಚಾರಗಳೊಂದಿಗೆ ಹೋಲಿಸಿ ನೋಡುವುದು ಯೋಗ್ಯ 
ವೆನಿಸಿತು. ಆ ನಂತರದ ಚರ್ಚೆಗೆ ನಾನು ಕುರ್‌ಆನಿನ ನುಡಿಗಳನ್ನು ಕೆಳಗೆ ಕಾಣಿಸಿದ 
ಸಾಮಾನ್ಯ ಶೀರ್ಷಿಕೆಗಳಲ್ಲಿ ಸೇರಿಸಿದ್ದೇನೆ. 

ಖಗೋಳ ವಿಜ್ಞಾನ, ಪೃಥ್ವಿ, ಪ್ರಾಣಿ ಮತ್ತು ಸಸ್ಯಶಾಸ್ತ್ರ, ಮಾನವ ಮತ್ತು ಮಾನವ 
ಸಂತಾನಭಿವೃದ್ಧಿ. 

ಮಾನವ ತಳಿಯ ಬೆಳವಣಿಗೆಗಂತೂ ಕುರ್‌ಆನ್‌ ವಿಶೇಷ ಮಹತ್ವ ನೀಡಿದೆ. ಮೇಲೆ _ 
ಕಾಣಿಸಲಾದ ಸಾಮಾನ್ಯ ಶೀರ್ಷಿಕೆಗಳ ಅಡಿಯಲ್ಲಿ ಉಪ ಶೀರ್ಷಿಕೆಗಳನ್ನೂ ಯಥೋಚಿತ 
ಮಾಡಿಕೊಳ್ಳಬಹುದು. ಹೀಗಾಗಿ 'ಮಾನವ ವಂಶಾಭಿವೃದ್ಧಿ' ಎಂಬ ಶೀರ್ಷಿಕೆಯ ಕೆಳಗೆ 
'ಲೈಂಗಿಕ ಶಿಕ್ಷಣ' ಎಂಬ ಉಪಶೀರ್ಷಿಕೆಯನ್ನೂ ಸೇರಿಸಿದ್ದೇನೆ. 

ಆಧುನಿಕ ವಿಜ್ಞಾನದ ಒರೆಗಲ್ಲಿಗೆ ಕುರ್‌ಆನ್‌ ಮತ್ತು ಬೈಬಲಿನ ವಿವರಣೆಗಳನ್ನು 
ಒಳಪಡಿಸುವುದು ಹೆಚ್ಚು ಉಪಯುಕ್ತವೆಂಬ ವಿಚಾರದಿಂದ 'ಸೃಷ್ಟಿಕಾರ್ಯ' - 'ಜಲ ಪ್ರಳಯ' 
- 'ಮಹಾಭಿಯಾನ'ಗಳಂತಹ ವಿಚಾರಗಳ ಕುರಿತು ಇಂತಹ ತುಲನಾತ್ಮಕ ವಿಮರ್ಶೆಯನ್ನು 
ಮಾಡಲಾಗಿದೆ. ಈ ವಿವರಣೆಗಳನ್ನು ಅರ್ಥ ಮಾಡುವಾಗ ನೂತನ ವಿಜ್ಞಾನವು ತಿಳಿಯಪಡಿಸಿದ , 
, ಜ್ಞಾನವನ್ನು ಯಥೋಚಿತ ರೀತಿಯಲ್ಲಿ ಉಪಯೋಗಿಸಲಾಗಿದೆ. 

ಕುರ್‌ಆನಿನಲ್ಲಿ ವಿವರಿಸಲ್ಪಟ್ಟ ಸೃಷ್ಟಿಯ ಕುರಿತು ಮೊದಲು ಪರಿಶೀಲಿಸೋಣ. ಇಲ್ಲಿ 
ಬೈಬಲಿನ ವಿವರಣೆಗೆ ವ್ಯತಿರಿಕ್ತವಾದ ಅತ್ಯಂತ ಮಹತ್ವಪೂರ್ಣ ವಿಚಾರವು ಸ್ಫುಟವಾಗಿ 
ಗೋಚರಿಸುತ್ತದೆ. "ಕುರ್‌ಆನ್‌ ಮತ್ತು ಬೈಬಲ್‌ ಎರಡೂ ಒಂದನ್ನೊಂದು ಬಹುಮಟ್ಟಿಗೆ 
ಹೋಲುತ್ತವೆ" ಎಂಬ ಪಾಶ್ಚಾತ್ಮ ಲೇಖಕರ ಸಾಮಾನ್ಯ ತಪ್ಪು ಗ್ರಹಿಕೆಗಳನ್ನು ಈ ವಿಚಾರವು 
ಸ್ಪಷ್ಟವಾಗಿ ಅಲ್ಲಗಳೆಯುತ್ತದೆ. ಎರಡೂ ವಿವರಣೆಗಳಲ್ಲಿರುವ ಹೋಲಿಕೆಗಳನ್ನು ಮಾತ್ರ". 

ಪ್ರಸ್ತಾಪಿಸಿ ಅವುಗಳ ವ್ಯತ್ಯಾಸದ ಬಗ್ಗೆ ಮೌನ ತಳೆಯುವುದು ವಾಸ್ತವಿಕತೆಗೆ ಅಪಚಾರ 
' ಮಾಡಿದಂತೆ. ಇದನ್ನು ಉದ್ದೇಶಪೂರ್ವಕ ಮಾಡಲಾಗಿದೆ. ಎಂಬುದಕ್ಕೆ ಕಾರಣಗಳೂ, 
ಆಧಾರಗಳೂ ಸಾಕಷ್ಟಿವೆ. ಟ್ಟ 


14 ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ ,', 
Lai 


ಸೃಷ್ಟಿಯ ಕುರಿತು ಧರ್ಮಗ್ರಂಥಗಳ ವಿವರಣೆಗಳನ್ನು ಪ್ರಸ್ತಾಪಿಸುವಾಗ 
"ಮುಹಮ್ಮದರು ಬೈಬಲಿನ ಸಾಮಾನ್ಯ ಸ್ವರೂಪ ಮತ್ತು ಚೌಕಟ್ಟನ್ನೇ ಅನುಕರಿಸಿದರು" 
ಎಂಬ ಮನೋಭಾವವನ್ನು ಕೆಲವು ಮಂದಿ ಪಾಶ್ಚಾತ್ಯರು ತಳೆದಂತಿದೆ. "ಸೃಷ್ಟಿಕಾರ್ಯಕ್ಕಾಗಿ 
ಆರು ದಿನಗಳನ್ನೂ ವಿಶ್ರಾಂತಿಗಾಗಿ ಏಳನೆಯ ದಿನವನ್ನೂ ನಿಯೋಜಿಸಲಾಯಿತು" ಎಂಬ 
ಬೈಬಲಿನ ಎವರಣೆಯನ್ನು ಕುರ್‌ಆನಿನ ಸೂರಃ 'ಅಲ್‌ ಅಲ್‌ರಾಫ್‌'ನಲ್ಲಿರುವ 


4 Mic ARI IG, 

‘4 ಖೈಡ್ರಿಥಿರ ANTENNAE 5 
"ವಾಸ್ತವದಲ್ಲಿ ನಿಮ್ಮ ಪ್ರಭು ಅಲ್ಲಾಹನೇ ಆಗಿರುತ್ತಾನೆ. ಅವನು ಭೂಮಿ- 
ಆಕಾಶಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದನು.'' (7:54) 


ಎಂಬ ನುಡಿಯೊಂದಿಗೆ ಹೋಲಿಸಿ ಮೇಲಿನ ಮಾತಿಗೆ ಸಮರ್ಥನೆಯನ್ನು ನೀಡಲು 
ಪ್ರಯತ್ನಿಸಲಾಗುತ್ತಿದೆ. 


ಆದರೆ ಕುರ್‌ಆನಿನಲ್ಲಿ ಬಳಸಲಾದ 'ಅಯ್ಯಾಮ್‌' ಎಂಬ ಪದಕ್ಕೆ 'ದಿನಗಳು' ಎಂಬ 
ಒಂದು ಅರ್ಥವಿದ್ದರೆ, 'ಸುದೀರ್ಭ ಕಾಲಾವಧಿ' ಅಥವಾ 'ಯುಗ' ಎಂಬ ಇನ್ನೊಂದು 
ಅರ್ಥವೂ ಇದೆ ಎಂದು ವ್ಯಾಖ್ಯಾನಕಾರರು ಒತ್ತಿ ಹೇಳಿದ್ದಾರೆ. ಕುರ್‌ಆನ್‌, ಸೃಷ್ಟಿಕಾರ್ಯಕ್ಕೆ 
ಆರು ದಿನಗಳು ಹಿಡಿಯಿತೆಂದು ಬೈಬಲಿನಂತೆ" ನಿಖರವಾಗಿ ಹೇಳದೆ ಆರು ಯುಗಗಳೇ 
ಕಳೆಯಿತೆಂದು -ಶಿಳಿಸಿದೆ ಎಂಬುದನ್ನು ಮರೆಯಲಾಗದು. ' 


ಸೃಷ್ಟಿಕಾರ್ಯವು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜರಗಿತೆಂದು ಬೈಬಲಿನಿಂದ ತಿಳಿಯುತ್ತದೆ. 
ಬೈಬಲಿನಲ್ಲಿ ಪ್ರಸ್ತಾಪಗೊಂಡ `ಕ್ರಮವು ನಮ್ಮ 'ಇಂದಿನ ವಿಜ್ಞಾನವು ನಿರ್ಧರಿಸಿದ ಕ್ರಮಕ್ಕೆ 
: ವ್ಯತಿರಿಕ್ತವಾಗಿದೆ. ಎಂಬುದನ್ನು ಮರೆಯಲಾಗದು. ಆದರೆ ಕುರ್‌ಆನ್‌ ಇಂತಹ ಯಾವ 
ಕ್ರಮವನ್ನೂ ನಿಖರವಾಗಿ ಹೇಳುವುದಿಲ್ಲ. ಅರ್ಥಾತ್‌ ಭೂಮಿ-ಆಕಾಶಗಳ ಸೃಷ್ಟಿಯ 
ಪ್ರಸ್ತಾಪವನ್ನು ಮಾಡುವಾಗ ಮತ್ತು ಅವುಗಳಲ್ಲಿ ಯಾವುದು ಮೊದಲು ಸೃಷ್ಟಿಯಾಯಿತು 
ಎಂಬುದನ್ನು ನಿರ್ಧರಿಸಬೇಕಾದಾಗ ಭೂಮಿಗಿಂತ ಮೊದಲು ವ್ಯೋಮ (ಆಕಾಶ)ವೇ 
ಸೃಷ್ಟಿಸಲ್ಪಟ್ಟಿತ್ತೆಂದೂ ಆ ವ್ಯೋಮದಿಂದಲೇ ಸಿಡಿದು ಬಂದು ಭೂಮಿಯು ನಿರ್ಮಾಣ 
ವಾಯಿತೆಂದೂ ಕುರ್‌ಆನ್‌ ಸ್ಪಷ್ಟಪಡಿಸುತ್ತದೆ. ಒಟ್ಟಿನಲ್ಲಿ ಭೂಮಿ-ಆಕಾಶಗಳ ಪ್ರಸ್ತಾಪವು 
ಜೊತೆಜೊತೆಯಾಗಿ ಇದೆ ಎಂಬುದಕ್ಕೆ ಕುರ್‌ಆನಿನ ಅನೇಕ ಸೂಕ್ತಗಳನ್ನು ಉದಾಹರಿಸ 
ಬಹುದು. ' ಅಂತಹ ಒಂದು ಸೂಕ್ತ 'ಸೂರಃ ತಾಹಾ'ದಲ್ಲಿದೆ. 


SET IT 


"ಭೂಮಿಯನ್ನೂ ಉನ್ನತ ಆಕಾಶಗಳೆನ್ನೂ ಸೃಷ್ಟಿಸಿದವನ ಕಡೆಯಿಂದ ಇದು 
ಅವಶಿರ್ಲಾಗೊಂಡಿದೆ. (20:4) 


ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 15 
ಹೀಗಾಗಿ ಆಕಾಶದಲ್ಲಿ ಮತ್ತು ಭೂಮಿಯ ಮೇಲೆ ಪ್ರಾಣಿ ವಿಕಾಸವು ಏಕಕಾಲಕ್ಕೆ 
ಸಂಭವಿಸಿತೆಂಬ ಕಲ್ಪನೆಯನ್ನು ಕುರ್‌ಆನ್‌ ನೀಡುತ್ತದೆ: 

"ಆರಂಭದಲ್ಲಿ ಎಲ್ಲವೂ ವಾಯುರೂಪ (ದುಖಾನ್‌)ದಲ್ಲಿತ್ತು. ಆ ವಾಯು ಎಲ್ಲ 
ಮೂಲ ವಸ್ತುಗಳನ್ನು ದ್ರವ(?೩m- ರತ್ಕ್‌) ರೂಪದಲ್ಲಿ ಹೊಂದಿತ್ತು ಮತ್ತು 
ಕಾಲಾನುಕ್ರಮದಲ್ಲಿ ಆ ಮೂಲ ವಸ್ತುಗಳು ಬೇರ್ಪಟ್ಟು (ಫತ್‌ಕ್‌) ತಮ್ಮ ವಿಶಿಷ್ಟ ಗುಣ 
ಲಕ್ಷಣಗಳನ್ನು ತೋರ್ಪಡಿಸಿದುವು” ಎಂಬ ಮೂಲಭೂತ ವಿಚಾರಗಳು ಸೂರಃ £ 'ಫಸ್ಸಿಲತ್‌'ನಲ್ಲಿ 
ವಿವರಿಸಲ್ಪಟ್ಟಿವೆ. 


ಸಸಿ ಜಯ ಉರು ಟಿ 


ತರುವಾಯ ಅವನು ಆಕಾಶದ ಕಡೆಗೆ ಗಮನ ಹರಿಸಿದನು. ಆಗ ಅದು ಕೇವಲ 
ಹೊಗೆಯಾಗಿತ್ತು. ''' (41:11) 
ಇಂತಹದೇ ಪ್ರಸ್ತಾಪವು 'ಸೂರಃ ಅಲ್‌ ಅಂಬಿಯಾ'ದಲ್ಲಿಯೂ ಬಂದಿದೆ. 


ಗು ಎ ಯ ಇ] 


೨ 
"ಆಕಾಶಗಳೂ ಭೂಮಿಯೂ ಕೂಡಿಕೊಂಡಿದ್ದು ಅನಂತರ ನಾವು ಅವುಗಳನ್ನು 
ಬೇರ್ಪಡಿಸಿದ್ದನ್ನೂ ಕಾಣಲಿಲ್ಲವೇ?'' _ - (21:30) 


ಭೂಮಿ-ಆಕಾಶಗಳನ್ನು ಬೇರ್ಪಡಿಸುವ ಕಾರ್ಯವು ಅನೇಕ ಗ್ರಹ-ನಕ್ಸತ್ರಗಳ 
ನಿರ್ಮಾಣದಲ್ಲಿ ಪರ್ಯಾವಸಾನ ಹೊಂದಿತು. ಈ ರೀತಿ ಸೃಷ್ಟಿಯಾದ ಪ್ರಸ್ತಾಪವು 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ. ಬಂದಿದೆ. ಪವಿತ್ರ ಕುರ್‌ಆನ್‌ ಹೀಗೆನ್ನುತ್ತದೆ, 


yA 3ಡಿ 
ಅಯ ಲ LA 


"ಅಲ್ಲಾಷನಿಗೇ ಸರ್ವಸ್ತುತಿ, ಅವನು ಸಕಲ ವಿಶ್ವದ ಪ್ರಭು." (1:2) 
ಆಧುನಿಕ ವಿಜ್ಞಾನವು ಖಚಿತ ಪಡಿಸಿದಂತೆ ಧೂಮಮಯ ನಕ್ಷ ತ್ರ 00018)ಗಳು 
ವಿಭಜನೆಗೊಂಡು ಅನೇಕ ನಕ್ಸತ್ರ ಪುಂಜಗಳನ್ನೂ (Galaxies) ಬಿಡಿ ನಕ್ಸತ್ರಗಳನ್ನೂ 
ಅವುಗಳಿಂದ ಗ್ರಹೋಪಗ್ರಹಗಳನ್ನೂ 13708 andೆ moons) ಉಂಟು ಮಾಡಿದುವೆಂಬ 
ಸಂಗತಿಯನ್ನೇ ಮೇಲೆ ವಿವರಿಸಲಾದ ಕುರ್‌ಆನ್‌ ನುಡಿಗಳು ಪ್ರತಿಪಾದಿಸುತ್ತವೆ. 
| ಭೂಮಿ-ಆಕಾಶಗಳ ಮಧ್ಯದಲ್ಲಿರುವ ವಾಯುಮಂಡಲದ ಸೃಷ್ಟಿಯ ಪ್ರಸ್ತಾಪವು 
ಕುರ್‌ಆನಿನಲ್ಲಿದೆ. 'ಸೂರಃ ಅಲ್‌ ಫುರ್ಕಾನ್‌'ನ 59ನೆಯ ಸೂಕ್ತದಲ್ಲಿ ಭೂಮಿ- ಆಕಾಶಗಳನ್ನು 


| 


16 ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ / 


ಮತ್ತು ಅವುಗಳ ನಡುವೆ ಇರುವ ಸಕಲ ವಸ್ತುಗಳನ್ನು ಸೃಷ್ಟಿಸಿದವನು ಅವನೇ ಎಂಬೆ 
ಪ್ರಸ್ತಾಪವಿದೆ. 


ಖಕ ಭಾಬ ತ್‌ 4 
ಟ್ಟೊಗಿತಡ ಭಿಗಿ ತರನು 

"ಅವನು ಭೂಮಿ-ಆಕಾಶಗಳನ್ನು ಆವುಗಳ ನಡುವೆ ಇರುವ ಸಕಲ A ಆರು 
ದಿನಗಳಲ್ಲಿ ಸೃಷ್ಟಿಸಿದನು. ತರುವಾಯ ಸ್ವಯಂ ಸಿಂಹಾಸನಾ ರೂಢನಾದನು. ರಹ್ಮಾನ್‌! 
ಅವನ ಘನತೆಯನ್ನು ಬಲ್ಲವರೊಡನೆ ಕೇಳಿಕೊಳ್ಳಿರಿ.'' (25:59) 

ಭೂಮಿ-ಆಕಾಶಗಳ ಮಧ್ಯದಲ್ಲಿರುವ ವಸ್ತುವು ಬೇರೇನೂ ಆಗಿರದೆ ಆಧುನಿಕ 
ವಿಜ್ಞಾನವು ಸಂಶೋಧನಾ ಫಲವಾಗಿ ಗುರುತಿಸಿದ ದ್ರವ್ಯರಾಶಿಯಾಗಿದ್ದು ಅದು ಸುವ್ಯವಸ್ಥಿತ 
ಗ್ರಹ-ನಕ್ಟತ್ರ ಮಾಲಿಕೆಗಳನ್ನು ಜೋಡಿಸುವ ಸೇತುವೆಯಾಗಿದೆ. | 

ಕುರ್‌ಆನಿನ ಹೇಳಿಕೆಗಳೂ ನೂತನ ವಿಜ್ಞಾನವು ಬೆಳಕಿಗೆ ತಂದ ಸಂಗತಿಗಳೂ ಹೇಗೆ 
. ಪರಸ್ಪರ ಸಾಮ್ಯತೆಯನ್ನು ' ಹೊಂದಿವೆ ಎಂಬುದು ಮೇಲಿನ ಅನೇಕ ವಿವರಣೆಗಳಿಂದ, 
| ತಿಳಿಯುತ್ತಿದೆ. ಬೈಬಲಿನಲ್ಲಿ ಪ್ರಸ್ತಾಪಗೊಂಡ "ದೇವರು ಮಾಡಿದ: ಸೃಷ್ಟಿಕಾರ್ಯದಲ್ಲಿ 
[ಮೂರನೆಯ ದಿನ ಭೂಮಿಯೂ, ನಾಲ್ಕನೆಯ ದಿನ ಆಕಾಶವೂ ನಿರ್ಮಾಣಗೊಂಡುವು" 
ಎಂಬ ಮಾತು ಇಂದಿನ ವೈಜ್ಞಾನಿಕ ವಿಚಾರಗಳಿಗೆ ವ್ಯತಿರಿಕ್ತವಾಗಿದೆ ಎಂಬುದೂ ಕುರ್‌ಆನ್‌ 
ಹೇಗೆ ಬಹುಮಟ್ಟಿಗೆ ಆಧುನಿಕ ವಿಜ್ಞಾನಕ್ಕೆ ಅನುಗುಣವಾಗಿದೆ ಎಂದೂ ಸ್ಪಷ್ಟ ರೀತಿಯಲ್ಲಿ 
ತಿಳಿಯುತ್ತದೆ. ಈ ಕಾರಣದಿಂದ ಕುರ್‌ಆನ್‌ ಬೈಬಲಿನ ಪ್ರತಿರೂಪ ಅಥವಾ ಅನುಕರಣೆ 
ಎಂಬ ವಾದವು ಹುರುಳಿಲ್ಲದ್ದು ಎಂಬುದು ಸ್ಪಷ್ಟ. ಅಷ್ಟೇ ಅಲ್ಲ, ಮುಹಮ್ಮದ್‌ರವರು(ಸ) 
ಬೈಬಲಿನಲ್ಲಿರುವ ತಪ್ಪು ಕಲ್ಪನೆಯನ್ನು ತಿದ್ದಿ ಕುರ್‌ಆನನ್ನು ರೂಪಿಸಿದರೆಂದೂ ಹೇಳಲಾಗದು. 
ಅಷ್ಟರ ಮಟ್ಟಿಗೆ ಅಂದಿನ ಕಾಲದಲ್ಲಿ ವಿಜ್ಞಾನವು ಬೆಳೆದಿರಲಿಲ್ಲವೆಂಬುದು ಎಲ್ಲರಿಗೂ ತಿಳಿದ 
ಸಂಗತಿ. ಈ ಎಲ್ಲ ವಿಷಯಗಳು ಕುರ್‌ಆನ್‌ .ದೈವಿಕ ಗ್ರಂಥ ಎಂಬುದಕ್ಕೆ ಸ್ಪಷ್ಟ ಪುರಾವೆ 
ಒದಗಿಸುತ್ತದೆ. 


೧೧೧ 


ಖಗೋಳ ವಿಜ್ಞಾನ 


ಈಗ ಖಗೋಳ ವಿಜ್ಞಾನದತ್ತ ಸ್ವಲ್ಪ ಗಮನ ಹರಿಸೋಣ. 


"ಖಗೋಳ ವಿಜ್ಞಾನಕ್ಕೆ ಅನುಗುಣವಾದ ಅನೇಕ ಸಂಗತಿಗಳು ಕುರ್‌ಅನಿನಲ್ಲಿವೆ" 
ಎಂದು ನಾನು ಹೇಳಿದಾಗಲೆಲ್ಲ ಪಾಶ್ಚಾತ್ಯ ನಾಸ್ತಿಕರು "ಖಗೋಳ ವಿಜ್ಞಾನದಲ್ಲಿ ಅರಬ್‌ 
ಜನಾಂಗದವರು ಮಾಡಿದ ಅನೇಕ ಸಂಶೋಧನೆಗಳ ಫಲವಾಗಿಯೂ ಆ ರಂಗದಲ್ಲಿ ಅವರ 
ಅಪಾರ ಅನುಭವದಿಂದಲೂ ಅವರು ಪಾಶ್ಚಾತ್ಮರಿಗಿಂತ ಬಹಳ ಮುಂದುವರಿದಿದ್ದರೆಂಬ 
ವಿಚಾರವು ಸುವಿದಿತವಾದ್ದರಿಂದ ಅದರಲ್ಲಿ ಯಾವ ಹೆಗ್ಗಳಿಕೆಯೂ ಇಲ್ಲ" ಎಂಬ ಹಾರಿಕೆಯ 
ಉತ್ತರ ನೀಡುತ್ತಾರೆ. ಆದರೆ ಇದು ಇತಿಹಾಸದ ಬಗ್ಗೆ ಅವರಿಗಿದ್ದ ಅಜ್ಞಾನವನ್ನು 
ತೋರಿಸುತ್ತದೆ. ಇಸ್ಲಾಮೂ ಆಡಳಿತಕ್ಕೆ ಒಳಪಟ್ಟ ಅರಬ್‌ ನಾಡಿನಲ್ಲಿ ಖಗೋಳ ವಿಜ್ಞಾನ 
ಬೆಳೆದದ್ದು ಕುರ್‌ಆನ್‌ , ಅವತೀರ್ಣವಾಗಿ ಅನೇಕ ಶತಮಾನಗಳು ಗತಿಸಿದ ಮೇಲೆಯೇ. 
ಅಷ್ಟೇ ಅಲ್ಲ, ಇಸ್ಲಾಮೊ ನಾಗರಿಕತೆಯು ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ತಿಳಿದಿದ್ದ ವೈಜ್ಞಾನಿಕ 
ಅಂಶಗಳೂ ಕುರ್‌ಆನಿನಲ್ಲಿ ಉದ್ಭೃತವಾದ ಮತ್ತು ಇಂದಿನ ವೈಜ್ಞಾನಿಕ ವಿಚಾರಗಳಿಗೆ 
ಅನುಗುಣವಾದ ಸಂಗತಿಗಳಷ್ಟು ವಿನೂತನವೂ ಸತ್ಕಪೂರ್ಣವೂ ಆಗಿರಲಿಲ್ಲ. 

ಈ ಕುರಿತು ಹೆಚ್ಚು ವಿವರವಾಗಿ ಹೇಳಬಹುದಾದರೂ ಸಮಯಾಭಾವದಿಂದಾಗಿ 
ಮೇಲ್ನೋಟದ ಸಂಗತಿಗಳನ್ನು ಮಾತ್ರ ಪ್ರಸ್ತಾಪಿಸುವೆ. 

ಬೈಬಲಿನಲ್ಲಿ ಸೂರ್ಯ ಮತ್ತು ಚಂದ್ರರನ್ನು ಎರಡು ವಿಭಿನ್ನ ಗಾತ್ರದ ಪ್ರಕಾಶಮಯ 
ವಸ್ತುಗಳೆಂದು ವರ್ಣಿಸಲಾಗಿದೆ. ಆದರೆ ಕುರ್‌ಆನಿನಲ್ಲಿ ಅವುಗಳ ವೃತ್ಕಾಸವನ್ನು ವಿವರಿಸಲು 
ವಿಭಿನ್ನ ವಿಶೇಷಣಗಳನ್ನು ಪ್ರಯೋಗಿಸಲಾಗಿದ್ದು ಚಂದ್ರನಿಗೆ ಹೊಳಪು(ನೂರ್‌) ಎಂಬ 
ಪದವನ್ನೂ ಸೂರ್ಯನಿಗೆ ಪ್ರಜ್ವಲಿಸುವ ಕಾಂತಿ(ಸಿರಾಜ್‌) ಎಂಬ ಪದವನ್ನೂ ಬಳಸಲಾಗಿದೆ. 
ಚಂದ್ರನು ಸ್ವಯಂ ಪ್ರಜ್ಯಲಿಸದೆ ತನ್ನ ಮೇಲೆ ಬಿದ್ದ ಪ್ರಕಾಶವನ್ನು ಪ್ರತಿಬಿಂಬಿಸುವವನಾದ್ದ ` 
ರಿಂದ ಆತನ ಹೊಳಪು ಫರಾಧೀನವೆಂಬ ಸಂಗತಿಯನ್ನೂ ಸೂರ್ಯನು ತನ್ನಲ್ಲಿ ನಿರಂತರ 
ಸಾಗಿದ ಜ್ವಲನ ಕ್ರಿಯೆಯಿಂದಾಗಿ ಸ್ವತಃ ಪ್ರಭೆ ಮತ್ತು ಉಷ್ಣತೆಯನ್ನು ಪಡೆದವನೆಂಬ 
ಮಾತನ್ನೂ ಇಂದು ತಿಳಿಯದವರೇ ಇಲ್ಲವೆನ್ನಬಹುದು. 

ಇದೇ ರೀತಿ ಕುರ್‌ಆನಿನಲ್ಲಿ ನಕ್ಟತ್ರಗಳ ಗುಣವರ್ಣನೆ ಬಂದಾಗ 'ನಜ್ಮ್‌' ಎಂಬ 
ನಾಮಪದದೊಟ್ಟಿಗೆ 'ಸಾಕಿಬ್‌' ಎಂಬ ವಿಶೇಷಣವನ್ನೂ ಉಪಯೋಗಿಸಲಾಗಿದೆ. ' 'ಸಾಕಿಬ್‌' 
ಎಂಬ ಪದಕ್ಕೆ 'ಜ್ವಲಿಸುವ ಕಾರಣದಿಂದಾಗಿ ಬೆಳಕನ್ನು ಸೃಷ್ಟಿಸುವ' ಎಂಬ ಅರ್ಥ ಉಂಟು. 


18 ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ/' 


ಕುರ್‌ಆನಿನಲ್ಲಿ ಪ್ರಯೋಗಿಸಲ್ಪಟ್ಟ 'ಕವ್‌ಕಬ್‌" ಎಂಬ ಪದವು ಗ್ರಹ ಎಂಬ ಪದಕ್ಕೆ 
ಸಮಾನವಾದ ಅರ್ಥ ನೀಡುತ್ತಿದ್ದು, ಅವು ಸೂರ್ಯ ನಕ್ಷತ್ರಗಳಂತೆ ಸ್ವಯಂ 'ಜ್ವಲಿಸದೆ 
ಪರಪ್ರಕಾಶವನ್ನು ಪ್ರತಿಬಿಂಬಿಸುವ ವಸ್ತುಗಳಂತೆ ನಭೋಮಂಡಲದಲ್ಲಿ ಪರಿಬ್ರಮಿಸುತ್ತಿವೆ. 
ನಭೋಮಂಡಲದಲ್ಲಿರುವ ಅಸಂಖ್ಯ ಗ್ರಹ-ನಕ್ಷತ್ರಗಳು ಹೇಗೆ ಒಂದು ನಿರ್ದಿಷ್ಟ ವ್ಯವಸ್ಥೆಗೆ 
ಒಳಪಟ್ಟಿವೆ ಎಂಬುದೂ ಅವೆಲ್ಲ ಯಾವ ರೀತಿ ವಿಶಿಷ್ಟ ಪಥಗಳಲ್ಲಿ ಪರಿಕ್ರಮಿಸುತ್ತಿವೆ 
ಎಂಬುದೂ ಅವುಗಳ ಪರಿಭ್ರಮಣ ವೇಗವು ಅವುಗಳ ತಂಗ ಗುರುತ್ವಾಕರ್ಷಣವನ್ನೂ 
ಯಾವ ರೀತಿಯಲ್ಲಿ ಅವಲಂಬಿಸಿದೆ ಎಂಬುದನ್ನೂ ಈಗ ಅನೇಕರು ಬಲ್ಲರು. ಕುರ್‌ಆನಿನಲ್ಲಿ 
ವಿವರಿಸಲಾದ ಸಂಗತಿಗಳೂ ಇವೇ ಆಗಿದ್ದು, ಇವು ಕುರ್‌ಆನ್‌ ಅವತೀರ್ಣವಾದ ಕಾಲದ 


ಜನರಿಗೆ ತಿಳಿದೇ ಇರಲಿಲ್ಲ. ಪವಿತ್ರ ಕುರ್‌ಆನ್‌ ಈ ಕುರಿತು ಕೆಳಗಿನಂತೆ ವಿವರಣೆ ನೀಡಿದೆ: 
ಗಲ 0 9 
SSA AES NIE 
ತಿಳು (ಗ್‌ 6% 
೨ರ ರ ಪ್ರಿಸ್ರಿ ಜಾ 


"ರಾತ್ರಿ ಹಗಲುಗಳನ್ನು ಉಂಟು ಮಾಡಿದವನೂ ಸೂರ್ಯ-ಚಂದ್ರನನ್ನು ಸೃಷ್ಟಿಸಿದವನೂ 
ಅಲ್ಲಾ! ಹನೇ. ಎಲ್ಲ ವೂ ಒಂದೊಂದು ಕಕ್ಷೆಯಲ್ಲಿ (ಫಲಕ್‌ನಲ್ಲಿ) ತೇಲುತ್ತಿವೆ.” (21:33) 


ಇಂತಹ ಚಲನೆಯ ಕುರಿತು ಅರಬೀ ಶಬ್ದವು 'ಸಬಹ' (ಅಥವಾ ಕುರ್‌ಆನಿನಲ್ಲಿದ್ದಂತೆ 
'ಯಸ್‌ಬಹೂನ್‌') ಎಂದಿದ್ದು ಅದಕ್ಕೆ ಚಲನೆ, ಪರಿಭ್ರಮಣ, ಸ್ಥಳಾಂತರ ಮುಂತಾದ 
ಅರ್ಥಗಳಿವೆ. ಭೂಮಿಯ ಮೇಲೆ ನಾವು ನಮ್ಮ ಕಾಲುಗಳ ಸಹಾಯದಿಂದ ಮಾಡುವ 
ಓಡಾಟವೂ ನೀರಿನಲ್ಲಿಯ ಈಜುವಿಕೆಯೂ ಇದೇ ಶಬ್ದದ ಅರ್ಥ ವ್ಯಾಪ್ತಿಯಲ್ಲಿ ಬರುತ್ತವೆ. 
ಆದರೆ ಖಗೋಳ ವಿಜ್ಞಾನಕ್ಕೆ ಅನ್ವಯಿಸುವಂತೆ ಈ ಪದಕ್ಕೆ ಆಯಾ ಗ್ರಹ-ನಕ್ಚತ್ರಾದಿಗಳಿಗಾಗಿ 
ನಿಗದಿಪಡಿಸಲಾದ ಚಲನೆ ಇಲ್ಲವೆ ಪರಿಭ್ರಮಣ ಎಂಬ ಅರ್ಥ ನೀಡಬಹುದು. ನಾನು 
ಬರೆದ ಪುಸ್ತಕದಲ್ಲಿ ಈ ವಿಷಯವಾಗಿ ಇನ್ನೂ ಹೆಚ್ಚಿನ ವಿವರಗಳನ್ನು ಒದಗಿಸಿದ್ದೇನೆ. 

ಕುರ್‌ಆನಿನಲ್ಲಿ ಪ್ರಸ್ತಾಪಗೊಂಡ ಇನ್ನೊಂದು ವಿಷಯದತ್ತಲೂ ಗಮನ 
ಸೆಳೆಯಬೇಕಾದುದು -ಅವಶ್ಶಕವೆನಿಸಿದೆ. ಹಗಲು ರಾತ್ರಿಗಳು ಒಂದರ ನಂತರ ಇನ್ನೊಂದು 
ಬರುವುದನ್ನು ಸೂಚಿಸಲು 'ಸೂರಃ ಅದ್ದುಮರ್‌(ಆಯತ್‌: 5)ನಲ್ಲಿ 'ಕವ್ವರ' ಎಂಬ 
ಶಬ್ದವನ್ನು ಪ್ರಯೋಗಿಸಲಾಗಿದೆ. ಕವ್ವರ ಎಂಬ ಅರಬೀ ಶಬ್ದಕ್ಕೆ ಸುತ್ತುವಿಕೆ ಅಥವಾ 
ಪರಿಭ್ರಮಣ ಎಂಬ ಅರ್ಥವಿದೆ. ಅಂದ ಮೇಲೆ (ಭೂಮಿಯ) ಸುತ್ತುವಿಕೆಯ ಕಾರಣದಿಂದ 
ಹಗಲು-ರಾತ್ರಿಗಳಾಗುತ್ತವೆ ಎಂಬ ಇಂದಿನ ವೈಜ್ಞಾನಿಕ ಸತ್ಯವನ್ನು ಇದು ಪ್ರತಿಪಾದಿಸು 
ವುದಿಲ್ಲವೇ? ಆದರೆ ಕುರ್‌ಆನ್‌ ಅವತಿರ್ಣಾವಾದ ಕಾಲದಲ್ಲಿ ಭೂಮಿಯ ಇಂತಹ 
ಪರಿಭ್ರಮಣದ ವಿಚಾರವು ಯಾರಿಗೂ ತಿಳಿದಿರಲಿಲ್ಲವೆಂಬುದನ್ನು ಮರೆಯಲಾಗದು. 


ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 19 


“: ಬಾಹ್ಮಾಕಾಶದ ವಿಕಾಸ(€೪ಂ!ಬtion) ಮತ್ತು ಸೂರ್ಯನು ತನ್ನ .ಮಂಡಲದಲ್ಲಿ 
ಮಧ್ಯವರ್ತಿ ಸ್ಥಾನ ಹೊಂದಿರುವುದರ ಕುರಿತು ಕುರ್‌ಆನಿನಲ್ಲಿ ವಿವರಣೆಯಿದೆ. ಅಷ್ಟೇ 
ಅಲ್ಲ, ಆಧುನಿಕ, ವಿಜ್ಞಾನವು ಇಂದು ತಿಳಿಸುವಂತೆ ವಿಶ್ವವು ವಿಸ್ತಾರಗೊಳ್ಳುತ್ತಿದೆ' (೭೧೩೫5108 
of the universe) ಎಂಬ ಸೂಚನೆಯೂ ಕುರ್‌ಆನಿನಲ್ಲಿದೆ. 

ಬಾಹ್ಮಾಕಾಶವನ್ನು ಭೇದಿಸಿ ಗ್ರಹಾಂತರ್ಯಾನ ಮಾಡಬಹುದು ಮತ್ತು ಆ ಮೂಲಕ 
ಅಖಂಡ ವಿಶ್ವವನ್ನೇ' ಜಯಿಸಬಹುದೆಂಬ ಸಂಕೇತವನ್ನೂ ಕುರ್‌ಆನಿನಲ್ಲಿ ಕಾಣಬಹುದು. 
ಆಧುನಿಕ ವಿಜ್ಞಾನ ಮತ್ತು ತಾಂತ್ರಿಕತೆಗಳ ಬಲದಿಂದ ಮಾನವನು ಚಂದ್ರನ ಮೇಲೆ 
ಪಾದಗಳನ್ನಿರಿಸಲು ಸಮರ್ಥನಾಗಿದ್ದಾನೆಂಬ ಸಂಗತಿಯನ್ನು ಬಲ್ಲ ಮಾನವನಿಗೆ ಈಗ ಈ 
ಕುರಿತು ವಿಸ್ಮಯವೆನಿಸದಿದ್ದರೂ ಕುರ್‌ಆನಿನಲ್ಲಿ ಪ್ರಸ್ತಾಪವಾದ ಸಂಗತಿಯನ್ನು ಗಮನಿಸಿದಾಗ 
ಅಂತಹ ಆಶ್ಚರ್ಯ ಮೂಡುವುದು ಸಹಜ. 


ET 


ಕಿವಿ ವಿದ ಹ ೬೬ 

"ಯಕ ಮತ್ತು ಮಾನವ ವರ್ಗದವರೇ, ನೀವು ಭೂಮಿ-ಆಕಾಶಗಳ ಸರಹದ್ದು 
ಗಳಿಂದ ಹೊರಗೆ ಓಡಿ ಹೋಗಬಲ್ಲಿರಾದರೆ ಓಡಿ ನೋಡಿರಿ, ನೀವು ಓಡಲಾರಿರಿ, . ಅದಕ್ಕೆ 
ಪ್ರಚಂಡ ಶಕ್ತಿ ಬೇಕು." (55:33) 

ಇಂತಹ ಅಪಾರ ಶಕ್ತಿಯು ಆ ಸರ್ವಶಕ್ತನಾದ ಜಗದೊಡೆಯನಿಂದಲೇ ಬರಬೇಕಾಗಿದೆ 
ಯೆಂದೂ ಅಂತಹ ಅಪರಿಮಿತ ಶಕ್ತಿ ಹೊಂದಿದ ಪ್ರಭುವಿನ ಕರುಣೆ-ಅನುಗ್ರಹಗಳನ್ನು 
ಅರಿಯಬೇಕೆಂದೂ ಈ ಅಧ್ಯಾಯದಲ್ಲಿ ಮಾನವನನ್ನು ಆಹ್ವಾನಿಸಲಾಗಿದೆ. 

ಇನ್ನು, ನಾವು ವಾಸಿಸುವ ಗ್ರಹವಾದ ಭೂಮಿಯತ್ತ ಗಮನ ಹರಿಸೋಣ. ಈ 
ಭೂಗ್ರಹದ ಕುರಿತೂ ಕುರ್‌ಆನಿನಲ್ಲಿ ಅನೇಕ ಪ್ರಸ್ತಾಪಗಳಿವೆ. ಈ ಪ್ರಸ್ತಾಪಗಳು ಕೇವಲ 
ಕಣ್ಣಿಗೆ ಕಾಣಿಸುವಂತಹ ಭೌತಿಕ ಸಂಗತಿಗಳಿಗೆ ಮಾತ್ರ ಸೀಮಿತವಾಗಿರದೆ ಭೂ ಜೀವಿಗಳ 
ಸ್ಥಿತಿ-ಗತಿಗಳಿಗೂ ಅನ್ವಯಿಸುತ್ತವೆ. 

ಈವರೆಗೆ ವಿವರಿಸಲಾದಂತೆ ಕುರ್‌ಆನಿನಲ್ಲಿ ನಮೂದಿತ ವಿಚಾರಗಳೂ ಸಂಗತಿಗಳೂ 
ವಿಜ್ಞಾನವೆಂದರೇನೆಂದೇ ತಿಳಿದಿರದ ಆ ಕಾಲದಲ್ಲಿ ಉಲ್ಲೇಖ ಗೊಂಡಿವೆಯಾದರೂ ಇಂದಿನ 
' ವಿಜ್ಞಾನಕ್ಕೆ ಎಲ್ಲ ವಿಧದಿಂದಲೂ ಸಮ್ಮತವೆನಿಸಿವೆ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಅನೇಕ 
ತಪ್ಪುಗ್ರಹಿಕೆ ಮತ್ತು ಮೂಢನಂಬಿಕೆಗಳು ಪ್ರಚಲಿತವಿದ್ದರೂ ಅವುಗಳ: ಛಾಯೆಯು 
ಕುರ್‌ಆನಿನ ಪ್ರಸ್ತಾಪಗಳ ಮೇಲೆ ಎಳ್ಳಷ್ಟೂ ಬಿದ್ದಿಲ್ಲವೆಂಬುದು ಆಶ್ಚರ್ಯಕರವಾದರೂ 
ಸತ್ಯಸಂಗತಿ. "ಕುರ್‌ಆನ್‌ ಎಂಬುದು ಮುಹಮ್ಮದ್‌(ಸ) ಅವರ ಕಲ್ಪನೆ-ವಿಚಾರಗಳನ್ನು 
ಪ್ರತಿನಿಧಿಸುವ, ಮಾನವ ಕೃತಿಯೇ ಹೊರತು ಅದೇನೂ: ದೈವಿಕ ಪ್ರಕಾಶನವಲ್ಲ" ಎಂದು. 


1 


20 ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 


ಕಂಶಶೋಷಣೆ ಮಾಡಿಕೊಳ್ಳುತ್ತಿರುವ ಪಾಶ್ಚಾತ್ಮ ನಾಸ್ತಿಕ ವಿಮರ್ಶಕರಿಗೆ ಈ ಹಂತದಲ್ಲಿ 
ನನ್ನದೊಂದು ಪ್ರಶ್ನೆ: "ಕೇವಲ ಒಬ್ಬ ವ್ಯಕ್ತಿ- ಅದೂ ನಿರಕ್ಷರಿಯೊಬ್ಬ ಇಷ್ಟೆಲ್ಲ ವ್ಯಾಪಕ 
ಸಮಸ್ಯೆಗಳಿಗೆ ಗಾಢ ಅಜ್ಞಾನಮಯವಾದ ಆ ಕಾಲದಲ್ಲಿ ಇಂದಿನ ಆಧುನಿಕ ವಿಜ್ಞಾನಕ್ಕೆ 
ಸರ್ವ ವಿಧದಲ್ಲಿಯೂ ಸಮ್ಮತವೆನಿಸುವಂತಹ ವಿಚಾರಗಳನ್ನು ರೂಪಿಸಲು ಶಕ್ತನಾಗಿರುವುದು 
ಸಾಧ್ಯವಿದ್ದಿತ್ತೇ? ಆತನ ಸಮಕಾಲೀನ ವಿಚಾರಧಾರೆಗಳೂ, ಮೂಢನಂಬಿಕೆಗಳೂ ಆತನ 
ವಿಚಾರಗಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಅಭಿವ್ಯಕ್ತವಾಗದೆ ಉಳಿಯುತ್ತಿದ್ದುವೇ? 
ವಿಮರ್ಶಕರ ಈ ಆಪಾದನೆ ತರ್ಕಬದ್ಧ ವೇ, ವಿವೇಚನಾಪೂರ್ಣವೇ?” 


೧೧೧ 


ಭೂಮಿಯ ವಿವರಣೆ 


ಕುರ್‌ಆನಿನಲ್ಲಿ ಭೂಮಿಯ ವಿವರಣೆ ನೀಡುವ ಅನೇಕ ನುಡಿಗಳಿವೆ. ಅಂತಹ 
. ನುಡಿಗಳನ್ನು ನಾನು ನನ್ನ ಪುಸ್ತಕದಲ್ಲಿ ಉಲ್ಲೇಖಿಸಿರುವೆನಲ್ಲದೆ ಸೃಷ್ಟಿಯ 'ಜಲಚಕ್ರ'ದ 
(water yl) ಕುರಿತು ಅನೇಕ ನುಡಿಗಳನ್ನು ಪ್ರಸ್ತಾಪಿಸಿದ್ದೇನೆ. ಜಲವಿಜ್ಞಾನವು 
(ydulis) ಈಗ ವಿಶೇಷ ರೀತಿಯಲ್ಲಿ ಬೆಳೆದಿದೆಯಾದ್ದರಿಂದ ಕುರ್‌ಆನಿನಲ್ಲಿ 
ಉದ್ಭೃತವಾದ ಈ ನುಡಿಗಳ ವಾಸ್ತವಿಕತೆಯನ್ನು ಸುಲಭದಲ್ಲಿಯೇ ಗ್ರಹಿಸಬಹುದಾಗಿದೆ. 
ನೀರಾವರಿಯ ವಿಷಯದಲ್ಲಿ ಆ ಕಾಲದಲ್ಲಿ, ಅದೂ ಅರಬಸ್ತಾನದಂತಹ ಮರುಭೂಮಿಯಲ್ಲಿ 
ಹೆಚ್ಚಿನ ಜ್ಞಾನವಾಗಲೀ ಅನುಭವವಾಗಲೀ ಇದ್ದಿರಲೇ ಇಲ್ಲವೆಂಬುದು ವ್ಯಕ್ತ. ಹಾಗಿದ್ದರೂ 
ಕುರ್‌ಆನಿನಲ್ಲಿ ಆ ಕುರಿತು ಅನೇಕ ವೈಜ್ಞಾನಿಕ ಸಂಗತಿಗಳ ಪ್ರಸ್ತಾಪವಿರುವುದು ಗಮನಾರ್ಹ. 
ಆದ್ದರಿಂದ ಕುರ್‌ಆನ್‌ ಎಂಬುದು ಮಾನವನ ಅನುಭವವನ್ನಾಧರಿಸಿ ಬರೆಯಲಾದ 
ಗ್ರಂಥವಾಗಿರಲಾರದೆಂದು ಅಸಂದಿಗ್ಗವಾಗಿ ಹೇಳಬಹುದು. 


ಪವಿತ್ರ ಕುರ್‌ಆನಿನ ಈ ಸೂಕ್ತವನ್ನು ಗಮನಿಸಿ: 


ಅರಿತನು ಯಸ್‌ 


ಬ 
. ನೀವು ನೋಡುತ್ತಿಲ್ಲವೇ? ಅಲ್ಲಾಹನು ಆಕಾಶದಿಂದ ನೀರು ಸುರಿಸಿದನು. ಅನಂತರ 
ಅದನ್ನು ಚಿಲುಮೆ ಮತ್ತು ನದಿಗಳ ರೂಪದಲ್ಲಿ ಭೂಮಿಯೊಳಗೆ ಹರಿಸಿದನು. ತರುವಾಯ 
ಆ ನೀರಿನ ಮೂಲಕ ಅವನು ವಿವಿಧ ಜಾತಿಯ ವಿಭಿನ್ನ ಬೆಳೆಗಳನ್ನು ಹೊರತೆಗೆಯುತ್ತಾನೆ." 
(39:21) 
ಈ ವಿಚಾರಗಳು ಇಂದು ನಮಗೆಲ್ಲ ಸಾಮಾನ್ಯವೆನಿಸಿದರೂ ಆ ಕಾಲದಲ್ಲಿ ಇವು 
ಆ ಜನರಿಗೆ ಅಪರಿಚಿತವೆನಿಸಿದ್ದು: ವೆಂಬುದನ್ನು ಮರೆಯಲಾಗದು. ಹದಿನಾರನೆಯ ಶತಮಾನದಲ್ಲಿ 
ಬರ್ನಾರ್ಡ್‌ ಪ್ಯಾಲಿಸ್ಸೀ ಎಂಬ ಜಲ ವಿಜ್ಞಾನಿಯು(ಗydrologist) 'ಜಲಚಕ್ರ'ದ ಬಗ್ಗೆ 
ವಿವರಣೆ ನೀಡುವ ಮೊದಲು ಆ ವಿಚಾರವು ಸಾಮಾನ್ಯವಾಗಿ ಯಾರಿಗೂ ತಿಳಿದಿರಲಿಲ್ಲ. 
ಆ ಕಾಲಕ್ಕಿಂತ ಮೊದಲು ಪ್ರಚಲಿತವಿದ್ದ ಕಲ್ಪನೆಯೇ ಬೇರೆ. "ಮಹಾ ಸಾಗರಗಳ ನೀರು 


22 ೨ __ಕುರ್‌ಅನ್‌ಮತ್ತು ಆಧುನಿಕ ವಿಜ್ಞಾನ 
ಬಿರುಗಾಳಿಗಳಿಂದ ಒಳನಾಡುಗಳನ್ನು ಮುಟ್ಟಿ ಮಳೆಯ ರೂಪದಲ್ಲಿ ಸುರಿಯುತ್ತದೆ ಮತ್ತು 
ಆ ನೀರು ಭೂಮಿಯಲ್ಲಿ ಇಂಗಿ ಪಾತಾಳವನ್ನು ತಲುಪಿ ಮತ್ತೆ ಮಹಾಸಾಗರವನ್ನು 
ಸೇರುತ್ತದೆ" ಎಂಬಿತ್ಕಾದಿ ಭ್ರಾಮಕ ಕಲ್ಪನೆಯು ಪ್ಲೇಟೋನ ಕಾಲದಿಂದಲೂ ಜನಮನದಲ್ಲಿ 
ಬೇರೂರಿತ್ತು. ಹದಿನೇಳನೆಯ ಶತಮಾನದ ಖ್ಯಾತ ವಿಚಾರವಾದಿ ಎನಿಸಿದ ಡೆಸ್ಕಾರ್ಟಿಸನು 
ಇದೇ ಭ್ರಾಮಕ ಕಲ್ಪನೆಯನ್ನು ಪ್ರತಿಪಾದಿಸಿದನೇ ಹೊರತು ಇಂದು ನಾವೆಲ್ಲ ತಿಳಿದಂತೆ 
ಜಲಚಕ್ರ ಸಿದ್ಧಾಂತವನ್ನು ಪುರಸ್ಕರಿಸಲಿಲ್ಲ. ಅಷ್ಟೇ ಏಕೆ, ಹತ್ತೊಂಬತ್ತನೆಯ ಶತಮಾನದಲ್ಲೂ 
ಅರಿಸ್ಟಾಟಲ್‌ನ ಸಿದ್ಧಾಂತದ ಕುರಿತೇ ಜನ ಮಾತಾಡುತ್ತಿದ್ದರು. "ನೀರಿನ ಆವಿಯು ಶೀತಲ 
ಪರ್ವತಗಳಲ್ಲಿ ದ್ರವರೂಪ ತಾಳಿ ಪರ್ವತದ ಕಣಿವೆಗಳ ಗುಂಟ ಹರಿದು ಭೂಮಿಯ 
ಅಂತರಾಳದಲ್ಲಿ ಶೇಖರಗೊಂಡು ಕಾರಂಜಿಗಳ ಮೂಲಕ ಹೊರಬರುತ್ತದೆ" ಎಂಬುದೇ 
ಅರಿಸ್ಟಾಟಲ್‌ನ ಆ ಸಿದ್ಧಾಂತ. ಇದೆಲ್ಲವೂ ಗೊಡ್ಡು ಸಿದ್ಧಾಂತವೆಂಬುದನ್ನು ನಾವೆಲ್ಲ 
ಬಲ್ಲೆವು. ಕುರ್‌ಆನಿನಲ್ಲಿ ಈ ವಿಷಯದ ಕುರಿತು ಇರುವ ಅನೇಕ ಸೂಕ್ತಗಳನ್ನು ಇಂದಿನ 
ಜಲವಿಜ್ಞಾನವು ಸ್ಥಿರೀಕರಿಸಿದ ಸಿದ್ಧಾಂತಗಳೊಂದಿಗೆ ಹೋಲಿಸಿದಾಗ ನಮಗೆ ಅವೆರಡರಲ್ಲಿ 
ಅದ್ಭುತ ಸಾಮೃವಿರುವುದು ತಿಳಿಯುತ್ತದೆ. 

ಭೂಮಿಯ ಮೇಲ್ಮೈಯಲ್ಲಿ ಮಡಿಕೆ(ಐ16)ಗಳು ಮತ್ತು ಪದರುಗಳು ಹೇಗೆ 
ಉಂಟಾದುವೆಂಬುದನ್ನೂ, ಪರ್ವತ ಸಾಲುಗಳು ಹೇಗೆ ರೂಪುಗೊಂಡುವೆಂಬುದನ್ನೂ 
ಭೂಗರ್ಭಶಾಸ್ತ್ರವು ತೀರ ಇತ್ತೀಚೆಗೆ ರೂಪಿಸಿದ ಸಿದ್ಧಾಂತದ ಮೇರೆಗೆ ವಿವರಿಸಬಹುದು. 
ಭೂಮಿಯ ಮೇಲ್ಭಾಗವು ಬಿರುಸಾದ ಕವಚದಂತಿದ್ದಾಗಲೂ ಭೂಮಿಯ ಒಳಭಾಗವು 
ಇನ್ನೂ ಬಿಸಿಯಾಗಿ ದ್ರವದಂತೆ ಇದ್ದು ಪ್ರಾಣಿ ಜೀವನಕ್ಕೆ ಪೋಷಕವಾಗಿಲ್ಲ. ಪರ್ವತಗಳ 
ಅಡಿಪಾಯವು ಎಷ್ಟು ಭದ್ರವಾಗಿದೆ ಎಂಬುದು ಅವುಗಳ ಪದರುಗಳನ್ನೇ ಅವಲಂಬಿಸಿದೆ. 

ಈ ವೈಜ್ಞಾನಿಕ ಸಂಗತಿಗಳನ್ನು ಕುರ್‌ಆನಿನಲ್ಲಿರುವ ಅನೇಕ ಸೂಕ್ತಗಳ ಪೈಕಿ ಈ 
ಕೆಳಗಿನ ಸೂಕ್ತದೊಂದಿಗೆ ಹೋಲಿಸಿ ನೋಡೋಣ. 


ಪಗ ಟೆ ಆ ಭು 
"ಇವು ವಾಸ್ತವಿಕತೆಯಲ್ಲವೆ, ನಾವು (ಅಲ್ಲಾಹ್‌) ಭೂಮಿಯನ್ನು ಹಾಸನ್ನಾಗಿ 
ಮಾಡಿರುವುದು. ಪರ್ವತಗಳನ್ನು ಮೊಳೆಗಳಂತೆ ನಾಟ ಬಿಟ್ಟಿರುವುದು.” (ಅನ್ನಬಲ್‌: 6-7) 
ಈ ಸೂಕ್ತದಲ್ಲಿ ಪ್ರಯೋಗಿಸಲಾದ 'ಅವ್‌ತಾದ್‌' ಎಂಬ ಅರಬಿ ಪದಕ್ಕೆ 'ಡೇರೆಗಳನ್ನು 
ಭದ್ರವಾಗಿ ನಿಲ್ಲಿಸಲು ಹೊಡೆಯುವ ಮೊಳೆ ಅಥವಾ ಗೂಟ' ಎಂಬ ಅರ್ಥವುಂಟು. 
ಪರ್ವತಗಳು ಅಲ್ಲಾಡದಂತೆ ಅವುಗಳಿಗೆ ಆಧಾರಪಾದ.. ಭದ್ರ ಭೂ ಕವಚಗಳನ್ನು 
ಕುರ್‌ಆನಿನಲ್ಲಿ ಗೂಟಗಳಿಗೆ ಹೋಲಿಸಲಾಗಿದೆ. ಆದ್ದರಿಂದ ಈ ಸಂಗತಿಯನ್ನು ಆಧುನಿಕ 


ವಿಜ್ಞಾನದೊಂದಿಗೆ ಹೋಲಿಸಿದಾಗ ಯಾವುದೇ ವಿರೋಧಾಭಾಸಕ್ಕೆ ಎಡೆಯಿಲ್ಲ: ವೆಂಬುದನ್ನು 
ಮುಕ್ತ ಮನಸ್ಸಿನಿಂದ ವಿಮರ್ಶೆ ಮಾಡುವ ಎಲ್ಲರೂ ಒಪ್ಪುತ್ತಾರೆ. 


೧೧೮೧೯೧ 


ಪ್ರಾಣಿ-ಸಸ್ಯಗಳಂತಹ ಜೀವರಾಶಿಗಳ ಕುರಿತು. 


ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನನಗೆ ವಿಸ್ಮಯವುಂಟು ಮಾಡಿದ ವಿಚಾರ ಇನ್ನೊಂದಿದೆ. 
ಅದೆಂದರೆ ಕುರ್‌ಆನಿನಲ್ಲಿ ಪ್ರಾಣಿ-ಸಸ್ಮಗಳಂತಹ ಜೀವರಾಶಿಗಳ ಕುರಿತು ಮತ್ತು ಅವುಗಳ 
ಸಂತಾನಾಭಿವೃದ್ಧಿ. ಯ ಕುರಿತು ನೀಡಲಾದ ವಿವರಣೆ. ಈ ಪ್ರಮುಖ ವಿಷಯದ ಬಗ್ಗೆ 
ಬಹಳಷ್ಟು ಹೇಳಬಹುದಾದರೂ, ನಾನು ಕೆಲವೇ ಉದಾಹರಣೆಗಳನ್ನು ಸಾಂಕೇಶಿಕವೆಂಬಂತೆ 
ಕೊಡಬಯಸುತ್ತೇನೆ. 


“ಕುರ್‌ಆನಿನಲ್ಲಿ ಉದ್ದೃತವಾದ ಇಂತಹ ನುಡಿಗಳು ನಮಗೆ ಸರಿಯಾಗಿ ಅರ್ಥವಾದದ್ದು : 
ತೀರ ಇತ್ತೀಚೆಗೆ. ಅಂದರೆ ಆಧುನಿಕ ವಿಜ್ಞಾನವು ಬೆಳೆದ ನಂತರ" ಎಂಬ ಮಾತನ್ನು ಒತ್ತಿ ' 
ಹೇಳಬಯಸುತ್ತೇನೆ. ಆಧುನಿಕ ವಿಜ್ಞಾನದ ಗಂಧಗಾಳಿ ಸೋಂಕಿರದ ಅನೇಕ ಮೇಧಾವಿಗಳೂ 


ಭಾಷಾ ಪಂಡಿತರೂ ಧರ್ಮವೇತ್ತರೂ ಬರೆದ ಕುರ್‌ಆನ್‌ ಅನುವಾದ, ವಿಮರ್ಶೆ ಮತ್ತು 
ವ್ಯಾಖ್ಯಾನಗಳು ಎಲ್ಲರಿಗೂ ಅರ್ಥವಾಗದೆ ಇರಲು ಇದುವೇ ಕಾರಣ. ಆದುದರಿಂದ ಆ 
ವಿಮರ್ಶೆ-ವ್ಯಾಖ್ಯಾನಗಳನ್ನು ಓದಿದವರು ಕುರ್‌ಆನಿನ ಸೂಕ್ತಗಳನ್ನು ಒಪ್ಪದೆ ಹೋದುದರಲ್ಲಿ 
ಆಶ್ಚರ್ಯವಿಲ್ಲ. ಆ ಸೂಕ್ತಗಳಿಗೆ ವಿದ್ವಾಂಸರು ತಮಗೆ ತೋಚಿದ ಅರ್ಥ ನೀಡಿದರೇ 
ಹೊರತು ನೈಜವೂ, ವೈಜ್ಞಾನಿಕವೂ ಆದ ವಿವರಣೆ ಕೊಡಲಿಲ್ಲ. ಅಂತೆಯೇ ಅವರು ನೀಡಿದ 
ವಿವರಣೆ ಮತ್ತು ಅರ್ಥಗಳು ಅಸಂಬದ್ಧವೂ ಅಪಾರ್ಥ ಸೂಚಕವೂ ಆಗಿದ್ದುವು. ಈ 


ಪ್ರಶ್ನೆಯತ್ತ ಪೂರ್ತಿ ಗಮನ ಹರಿಸುವ ' ಮೊದಲು ಇದನ್ನು ಅವಲಂಬಿಸಿದ ಇನ್ನೊಂದು : 


ಸಮಸ್ಯೆಯನ್ನು ಮೊದಲು ಪರಿಶೀಲಿಸೋಣ. 


ಕುರ್‌ಆನಿನ ಅನೇಕ ಸೂಕ್ತಗಳು ಮೇಲ್ನೋಟಕ್ಕೆ ಅರ್ಥಪೂರ್ಣವೆನಿಸಿದ್ದರೂ ಜೀವಶಾಸ್ತ್ರ , 


ಸಂಬಂಧಿ ಅರ್ಥವನ್ನು ಹುದುಗಿಟ್ಟುಕೊಂಡಿದ್ದು ಅದುವೇ ಆ ಸೂಕ್ತಗಳ ಜೀವಾಳವಾಗಿರುತ್ತದೆ. 
ಈ ಮೊದಲು ಅಪೂರ್ಣ ಸ್ವರೂಪದಲ್ಲಿ ಚರ್ಚಿಸಿದ ಸೂಕ್ತವನ್ನೇ ಗಮನಿಸಿ. 
ASE ಸ್ಪ ಇಳಿ ಧ್ಯ ಪಿತ ಇಬ್ಬ. ಹ 
eSNG SE ಬಿ ಲೊ. 
''ಆಕಾಶಗಳೂ ಭೂಮಿಯೂ ಕೂಡಿಕೊಂಡಿದ್ದು ಅನಂತರ ನಾವು ಅವುಗಳನ್ನು 
ಬೇರ್ಪಡಿಸಿದ್ದನ್ನೂ ಪ್ರತಿಯೊಂದು ಜೀವಿಯನ್ನೂ ನೀರಿನಿಂದ ಸೃಷ್ಟಿಸಿದ್ದನ್ನೂ ಕಾಣಲಿಲ್ಲವೇ?' 


ಅವರು (ನಮ್ಮ ಸೃಷ್ಟಿಕರ್ತೃತ್ವದ ಮೇಲೆ) ವಿಶ್ವಾಸವಿರಿಸುವುದಿಲ್ಲವೇ?'' (21:30) . 


24 , ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 


'ಜಲವೇ ಜೀವೋತ್ಪತ್ತಿಯ ಮೂಲ' ಎಂಬ ಅಂತರಾರ್ಥವನ್ನು ಮೇಲಿನ: ಸೂಕ್ತವು 
ಒಳಗೊಂಡಿದ್ದು ಅದು ಆಧುನಿಕ ವಿಜ್ಞಾನಕ್ಕೆ ಅನುಗುಣವಾಗಿಯೇ ಇದೆ. 

ಸಸ್ಕಗಳಲ್ಲಿಯೂ ಸ್ತ್ರೀ ಮತ್ತು ಪುರುಷಾಂಗಗಳಿರುತ್ತವೆಂಬುದು ಈಗ ತಿಳಿದಂತೆ 
ಮುಹಮ್ಮದ್‌ರ(ಸ) ಕಾಲದಲ್ಲಿ ಜನರಿಗೆ ತಿಳಿದಿರಲಿಲ್ಲ. ಆಗ ಯಾವ ದೇಶದಲ್ಲಿಯೂ 
ಸಸ್ಯ ವಿಜ್ಞಾನವು ಬೆಳೆದಿರಲಿಲ್ಲವೆಂಬುದು ಐತಿಹಾಸಿಕ ಸತ್ಯ. ಆದರೆ ಕುರ್‌ಆನಿನ ಈ 
ಸೂಕ್ತವನ್ನು ಗಮನಿಸಿ: 


NAAT EMSS (ಕತ್ತಿ 434. ಕ್ಲ ಶಿರ್ದಕ್ಕಿ CE PA 
HSL SENG NSS ಕೆ 
ಹೌ ಯಿ HES ಬಟ NAN 
"ನಿಮಗಾಗಿ ಭೂಮಿಯನ್ನು ಹಾಸಿದವನೂ ಅದರಲ್ಲಿ ನಿಮಗೆ ಸಂಚರಿಸಲು ದಾರಿಗಳನ್ನು 
ಮಾಡಿದವನೂ ಆಕಾಶದಿಂದ ನೀರನ್ನು ಸುರಿಸಿದವನೂ ಅನಂತರ ಅದರ ಮೂಲಕ ತರತರದ 


ಉತ್ಪನ್ನಗಳನ್ನು ಹೊರ ತಂದವನೂ ಅವನೇ." (20:53) 


ಲಿಂಗಭೇದವನ್ನು ಹೊಂದಿದ ಸಸ್ಯಗಳಿಂದ ಫಲಗಳು ದೊರೆಯುತ್ತವೆ ಎಂಬುದನ್ನು 
ನಾವಿಂದು ಬಲ್ಲೆವು. ಕೆಲವು ಸಸ್ಯಗಳಲ್ಲಿ ಸ್ತ್ರೀ ಮತ್ತು ಪುರುಷಾಂಗಗಳು ಒಂದೇ ಸಸ್ಯದಲ್ಲಿ 
ಜೊತೆ ಜೊತೆಯಾಗಿ ಇರುತ್ತವೆಂಬುದನ್ನೂ ನಾವು ಬಲ್ಲೆವು. ಕುರ್‌ಆನಿನ ಈ ವಿವರಣೆಯನ್ನೂ 
ಗಮನಿಸಿ: 


NA ES IL 


A 
"ಅವನೇ ಪ್ರತಿಯೊಂದು ವಿಧದ “ಫಲಗಳ ಜೋಡಿಗಳನ್ನು ಸೃಷ್ಟಿಸಿದನು ಮತ್ತು 
ಅವನೇ ಹಗಲಿನ ಮೇಲೆ ಇರುಳನ್ನು ಆಚ್ಛಾದಿಸುತ್ತಾನೆ.'' (13:3) 


ಪ್ರಾಣಿಗಳ ಸಂತಾನಾಭಿವೃದ್ದಿಯು ಬಹುಮಟ್ಟಿಗೆ ಮಾನವ ಜನಾಂಗದ ಬೆಳವಣಿಗೆಯನ್ನೇ 
ಹೋಲುತ್ತದೆ. ಆದ್ದರಿಂದ ಆ ಕಡೆಗೆ ಸ್ವಲ್ಪ ಗಮನ ಹರಿಸೋಣ: 

ಶರೀರ ಶಾಸ್ತ್ರದ ಕುರಿತು ಕುರ್‌ಆನಿನಲ್ಲಿರುವ ಒಂದು ನುಡಿಯು ನನಗೆ ಅತ್ಯಂತ 
ಮಹತ್ವವುಳ್ಳದ್ದೆನಿಸಿತು. ಶುದ್ಧ ರಕ್ತವು ದೇಹದ ಅಂಗಾಂಗಗಳಿಗೆ ತಲುಪಿ ಅಲ್ಲಿ ಜರಗುವ 
ರಾಸಾಯನಿಕ ಕ್ರಿಯೆಗಳಿಂದಾಗಿ ಅಶುದ್ಧವಾಗಿ ಮತ್ತೆ ಶುದ್ಧೀಕರಣ ಹೊಂದಿ ಚಕ್ರದಂತೆ 
ದೇಹದಲ್ಲಿ ಸುತ್ತುತ್ತದೆ. ಉಂಡ ಆಹಾರವು ಜೀರ್ಣಗೊಂಡ ನಂತರ ಜಠರದಿಂದ ದೇಹದ 
ವಿವಿಧ ಅಂಗಗಳಿಗೆ ಆಹಾರಾಂಶವನ್ನು ಹೇಗೆ ತಲುಪಿಸುತ್ತದೆ? ಎಂಬುದು ಜನರಿಗೆ ತಿಳಿಯು 
ವುದಕ್ಕಿಂತ ಹಲವು ಶತಮಾನಗಳ ಮುಂಚೆ ಕುರ್‌ಆನಿನಲ್ಲಿ ಉಲ್ಲೇಖಗೊಂಡ ಹಾಲಿನ , 


`ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ - 25 


ಉತ್ಪಾದನೆಯ ಬಗೆಗಿನ ಒಂದು ನುಡಿಯು ಆಧುನಿಕ ವಿಜ್ಞಾನವು ಇಂದು ಬಹಿರಂಗಪಡಿಸಿದ 
ಅಂಶಗಳಿಗೆ ಸಂಪೂರ್ಣ ಅನುಗುಣವಾಗಿದೆ. 

ಈ ಸೂಕ್ತದ ಅರ್ಥವನ್ನು ಗ್ರಹಿಸುವ ಮೊದಲು ಹೊಟ್ಟೆಯಲ್ಲಿ ರಾಸಾಯನಿಕ 
ಕ್ರಿಯೆಗಳು ಜರುಗುತ್ತವೆಂದೂ, ಜೀರ್ಣವಾದ ಅಂದರೆ ರಸಯುಕ್ತ ಪೌಷ್ಟಿಕ ಆಹಾರವು 
ಜೀರ್ಣವಾಗದ ಆಹಾರದಿಂದ ಬೇರ್ಪಟ್ಟು, ಯಕ್ಕತಿನ(.1೪ೀ) ಮೂಲಕ ಇಲ್ಲವೇ 
ನೇರವಾಗಿ ರಕ್ತ ಪ್ರವಾಹದೊಟ್ಟಿಗೆ ಬೆರೆತುಕೊಳ್ಳುತ್ತದೆಂಬುದನ್ನೂ ನಾವು ತಿಳಿದಿರಬೇಕಾದುದು 
ಅವಶ್ಯಕ, ಇವು ಇಂದಿನ ವಿಜ್ಞಾನವು ತಿಳಿಯಪಡಿಸಿದ ವಿಚಾರಗಳು. ರಕ್ತದೊಟ್ಟಿಗೆ ಬೆರೆತು 
ಹೋದ ಆಹಾರಾಂಶಗಳನ್ನು ರಕ್ತವು ದೇಹದ ವಿವಿಧ ಅಂಗಾಂಗಗಳಿಗೆ ತಲುಪಿಸುತ್ತಿದ್ದು, 
ಆ ಅಂಗಾಂಗಗಳಲ್ಲಿ ಹಾಲನ್ನು ಉತ್ಪಾದಿಸುವ ದುಗ್ಧ-ಗ್ರಂಥಿಗಳೊ(Mummary glands) 
ಸೇರಿವೆ. 

ಒಟ್ಟಿನಲ್ಲಿ ಜೀರ್ಣಕ್ರಿಯೆಯಿಂದಾಗಿ ರಸಭರಿತ ಪೋಷಕ ಆಹಾರಾಂಶಗಳು 
ಹೊಟ್ಟೆಯಲ್ಲಿರುವ ಕರುಳುಗಳ ಜೊತೆ ಸಂಪರ್ಕವಿರಿಸಿಕೊಂಡ ರಕ್ತವಾಹಿನಿಗಳ ಮೂಲಕ 
ರಕ್ತ ಪ್ರವಾಹವನ್ನು ಸೇರುತ್ತವೆಂದು ಸ್ಥೂಲವಾಗಿ ಹೇಳಬಹುದು. ಈ ವಿಚಾರವನ್ನು ನಾವು 
ಪೂರ್ತಿ: ತಿಳಿದಾಗ ಮಾತ್ರ ಕುರ್‌ಆನಿನ ನುಡಿಯ ಅರ್ಥವನ್ನು ಸರಿಯಾಗಿ ತಿಳಿಯಬಲ್ಲೆವು. 
ಈ ವೈಜ್ಞಾನಿಕ ಸತ್ಯವನ್ನು ತಿಳಿಯದ ಕಾರಣದಿಂದಲೇ ಅನೇಕ ಕುರ್‌ಆನ್‌ ಅನುವಾದಕರೂ, 
, ವಿಮರ್ಶಕರೂ, ವ್ಯಾಖ್ಕಾನಕಾರರೂ ಆ ನುಡಿಯನ್ನು ಎಲ್ಲರಿಗೂ ಅರ್ಥ ಆಗುವಂತೆ 
ವಿವರಿಸಲು ಅಸಮರ್ಥರಾಗಿದ್ದಾರೆ. ಈಗ ಆ ಸೂಕ್ತದ ಅರ್ಥವನ್ನು ವೈಜ್ಞಾನಿಕ ಸತ್ಯದ 
ಹಿನ್ನೆಲೆಯಲ್ಲಿ ಸುಲಭದಲ್ಲಿ ಸ ಪವಿತ್ರ ಕುರ್‌ಆನ್‌ ಹೀಗೆನ್ನುತ್ತದೆ: 


ಈ ತ 1! ತ ಕ 


ನಿಶ್ಚಯವಾಗಿಯೂ ಜಾನುವಾರುಗಳಲ್ಲಿಯೂ ನಿಮಗೊಂದು ಪಾಠವಿದ್ದೇ ಇದೆ. 
ಅವುಗಳ ಹೊಟ್ಟೆಯೊಳಗಿರುವ ಸೆಗಣಿ ಮತ್ತು ರಕ್ತದ ಮಧ್ಯದಿಂದ ಕುಡಿಯುವವರಿಗೆ 
ಆಹ್ಲಾದಕರವಾದ ಶುದ್ಧ ಹಾಲನ್ನು ನಾವು ಕುಡಿಸುತ್ತೇವೆ.'' (16:66) 


೧ಗ೧ 


ಮಾನವ ಸಂತಾನಾಭಿವೃದ್ಧಿಯ ಕುರಿತು 


ಮಾನವ ಸಂತಾನಾಭಿವೃದ್ಧಿಯ ಕುರಿತು ಕುರ್‌ಆನಿನಲ್ಲಿ ಅಸಂಖ್ಯ ಹೇಳಿಕೆಗಳಿದ್ದು, 
ಅವುಗಳ ವೈಜ್ಞಾನಿಕ ಸತ್ಯತೆಯನ್ನು ಅರಿತ ಭ್ರೂಣ ಶಾಸ್ತ್ರಜ್ಞರು ಮೂಕವಿಸ್ಮಿತರಾಗಿದ್ದಾ ರೆ. 
ಅನೇಕ ವಿಜ್ಞಾನಿಗಳು ಬೆಳೆದ ಪ್ರಾಣಿಶಾಸ್ತ್ರವನ್ನು ವಿವರಿಸಿದ ನಂತರ ಮತ್ತು ಸೂಕ್ಷ್ಮದರ್ಶಕ 
(Microscope) ಆವಿಷ್ಕಾರವಾದ ನಂತರ ಮಾತ್ರ ನಮಗೆ ಈ ಕುರ್‌ಆನ್‌ ಸೂಕ್ತಗಳ 
ಅರ್ಥ ತಿಳಿಯುವಂತಾಯಿತು. ದಶಕಗಳುದ್ದಕ್ಕೂ ಅಸಂಖ್ಯ ವಿಜ್ಞಾನಿಗಳು ನಡೆಸಿದ 
ಸಂಶೋಧನೆಗಳ ಫಲವಾಗಿ ಈಗ ಲಭ್ಯವಿರುವ ವೈಜ್ಞಾನಿಕ ಸತ್ಯವನ್ನು, ಏಳನೆಯ 
ಶತಮಾನದ ಒಬ್ಬ ನಿರಕ್ಷರಿಯು ಅರಿತಿದ್ದನೆಂದು ಯಾರೂ ಹೇಳಲಾರರು. ಆ ನಿರಕ್ಸರಿಯ 
ಮಾತಿರಲಿ, ಆತನ ಕಾಲದಲ್ಲಿ ಮಧ್ಮಪೂರ್ವದ ದೇಶಗಳಲ್ಲಾಗಲಿ, ಯೂರೋಪ್‌ 
ಖಂಡದಲ್ಲಾಗಲಿ, ಅಷ್ಟೇ ಏಕೆ, ವಿಶ್ವದ ಯಾವುದೇ ಪ್ರದೇಶದಲ್ಲಾಗಲಿ ಈ ವಿಷಯಗಳನ್ನು 
ಮಾನವನು ತಿಳಿದಿದ್ದನೆಂಬ ಬಗ್ಗೆ ಯಾವ ಸಾಕ್ಸ್ಯಾಧಾರವೂ ಇಲ್ಲ. ಇಂದು ಕುರ್‌ಆನಿನ 
ಸಮಗ್ರ ಜ್ಞಾನವುಳ್ಳ ಮತ್ತು ವಿಜ್ಞಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಅರಗಿಸಿಕೊಂಡ 
ಅನೇಕ ನಿಷ್ಣಾತರಿದ್ದು, ಅವರು ವಂಶಾಭಿವೃದ್ಧಿಯನ್ನು ವಿವರಿಸುವ ಕುರ್‌ಆನ್‌ ಸೂಕ್ತಗಳನ್ನು 
ಆಧುನಿಕ ವಿಜ್ಞಾನದ ಚೌಕಟ್ಟಿನಲ್ಲಿ ತರ್ಕಬದ್ಧವೆನಿಸುವಂತೆ ಸ್ಪಷ್ಟವಾಗಿ ವಿವರಿಸಲು 
ಸಮರ್ಥರಾಗಿದ್ದಾರೆ. ಅರಬಸ್ತಾನದಲ್ಲಿ ಬೆಳೆದು ಜ್ಞಾನಾರ್ಜನೆ ಮಾಡಿದ ಹದಿನೆಂಟು ವರ್ಷ 
ಪ್ರಾಯದ ಒಬ್ಬ ನವ ಯುವಕನು ಕುರ್‌ಆನಿನಲ್ಲಿ ವಂಶಾಭಿವೃದ್ಧಿಯ ಬಗ್ಗೆ ಪ್ರಸ್ತಾಪಗೊಂಡ 
ವಿಚಾರಗಳ ಕುರಿತು "ಕೇಳಲಾದ ಪ್ರಶ್ನೆಗೆ ಸಹಜ ರೀತಿಯಲ್ಲಿ ಉತ್ತರ ಕೊಡುತ್ತ "ಈ 
ವಿಷಯದಲ್ಲಿ ಕುರ್‌ಆನ್‌ ಅವಶ್ಯಕ ಮಾಹಿತಿಯನ್ನೆಲ್ಲ ಒದಗಿಸುತ್ತದೆ. ನಾನು ಬಾಲಕ 
ನಾಗಿದ್ದಾಗ ನನ್ನ ಅಧ್ಯಾಪಕರು ಮಕ್ಕಳು ಹೇಗೆ ಹುಟ್ಟುವರೆಂಬುದನ್ನು ಕುರ್‌ಆನ್‌ 
ಸೂಕ್ತಗಳ ಸಹಾಯದಿಂದ ವಿವರಿಸಿದ್ದುಂಟು, ಲೈಂಗಿಕ ಶಿಕ್ಷಣದ ಕುರಿತು ಇಂದಿನ ಪುಸ್ತಕಗಳು 
ತುಂಬ ತಡವಾಗಿ ಬೆಳಕು ಕಂಡಿವೆಯಷ್ಟೇ ಅಲ್ಲ . ಅಸಹ್ಯವೂ ಅವಾಚ್ಯವೂ, ಅಸಭ್ಯವೂ 
ಎನಿಸಿವೆ" ಎಂದನು. 

ಈ ಮಹತ್ವಪೂರ್ಣ ವಿಷಯದ ಕುರಿತು ಸವಿಸ್ತಾರವಾಗಿ ಪ್ರಸ್ತಾಪಿಸುವುದು 
ಅವಶ್ಯಕವೆನಿಸಿದರೂ ಸಮಯಾಭಾವದಿಂದಾಗಿ ನಾನು ಕೆಲವೇ ಅವಶ್ಶಕ ಮತ್ತು ಪ್ರಮುಖ 
ವಿವರಗಳನ್ನಿತ್ತು ಮುಂದೆ ಸಾಗಬಯಸುತ್ತೇನೆ. ಈ ವಿಷಯವಾಗಿ ಹೆಚ್ಚಿನ ವಿವರ - 


ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 27 


ತಿಳಿಯಬೇಕೆನ್ನುವವರು ಅರಬಿ ಭಾಷೆಯನ್ನು ತಿಳಿಯದಿದ್ದಲ್ಲಿ ಭ್ರೂಣಶಾಸ್ತ್ರವನ್ನು ಓದಿ 
ಪ್ರಯೋಜನ ಪಡೆಯಬಹುದು. ಅಂದರೆ ಕುರ್‌ಆನಿನ ಅನೇಕ ನುಡಿಗಳು ಹೇಗೆ ಆಧುನಿಕ 
ವಿಜ್ಞಾನಕ್ಕೆ ಅನುಗುಣವಾಗಿವೆ ಎಂಬುದು ಮನವರಿಕೆಯಾಗುತ್ತದೆ. 
ಕುರ್‌ಆನ್‌ ಅವತೀರ್ಣವಾದ ಕಾಲದಲ್ಲಿ ಈ ವಿಷಯವಾಗಿ ಅನೇಕ ಮೂಢನಂಬಿಕೆಗಳು 
ಮತ್ತು ಕಟ್ಟುಕತೆಗಳು ಸಮಾಜದಲ್ಲಿ ರೂಢಿಯಲ್ಲಿದ್ದುವು. ಆದರೆ ಅವು ಯಾವ 
ರೀತಿಯಲ್ಲಿಯೂ ಕುರ್‌ಆನಿನಲ್ಲಿ ಸೇರ್ಪಡೆ ಹೊಂದಿಲ್ಲವೆಂಬುದೂ ಅದಕ್ಕೆ ವ್ಯತಿರಿಕ್ತವಾಗಿ 
ಆ ಕಾಲದಲ್ಲಿ ಯಾವ ಮಾನವನಿಗೂ ತಿಳಿದಿರದ, ಆದರೆ ಈಗ ವಿಜ್ಞಾನವು ಸ್ಪಷ್ಟಪಡಿಸಿದ 
ವಿಚಾರಗಳು ನೈಜ ರೀತಿಯಲ್ಲಿ ಅಭಿವ್ಯಕ್ತವಾದುದೂ ಅತ್ಕಂತ ಆಶ್ಚರ್ಯದ ಸಂಗತಿ. 
`` ಕುರ್‌ಆನಿನ ಈ ಸೂಕ್ತಗಳಲ್ಲಿರುವ ಸ್ಪಷ್ಟ ವಿಚಾರಗಳನ್ನೂ ಗರ್ಭಾಂಕುರ ಮಾಡುವ 
ದ್ರವದ ಕ್ಲಿಷ್ಟತೆಯನ್ನೂ ಅದರ ಅತ್ಯಲ್ಪ ಬಿಂದುವು ಗರ್ಭಧಾರಣೆಗೆ ಸಾಕೆಂದು 
ಗುರುತಿಸಿದುದನ್ನೂ ತಿಳಿಯಲು ಪ್ರಯತ್ನಿಸೋಣ. ಕುರ್‌ಆನಿನಲ್ಲಿ ಈ ಬಗ್ಗೆ ಎರಡು ಅರಬಿ 
ಪದಗಳನ್ನು ಬಳಸಲಾಗಿದ್ದು, 'ಅಲಕ' ಎಂಬ ಪದವು ಗ್ರಹಿಸುವ ಗುಣವುಳ್ಳ ಸ್ತ್ರೀ 
ಅಂಡಾಣುವನ್ನೂ, 'ಸುಲಾಲ' ಎಂಬ ಪದವು ಗರ್ಭಧಾರಣೆಗೆ ಸಾಕಾದ ಅತ್ಯಂತ ಚಿಕ್ಕ ಗಾತ್ರದ 
ವೀರ್ಯ ಬಿಂದುವನ್ನೂ ಸೂಚಿಸುತ್ತವೆ. ಕುರ್‌ಆನಿನ ಪ್ರಸ್ತಾಪವು ಈ ರೀತಿ ಇದೆ: 
ಕಿತ ಹರದು 5 
"ಅವನು, ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು." 
(96:2) 
'ಅಲಕ' ಎಂಬ ಪದಕ್ಕೆ ಕೆಲವರು ಹಲವು ಅರ್ಥಗಳನ್ನು ನೀಡಿದ್ದಾರೆ. 
ಬ್ಲೇಷರ್‌(Blacher) ಎಂಬವರು ಇದಕ್ಕೆ "ಅಂಟಿಕೊಳ್ಳುವ ಅಥವಾ ಅವಲಂಬಿಸುವ' ಎಂಬ 
ಅರ್ಥವನ್ನು ನೀಡಿದ್ದರೆ, ಪ್ರೊಫೆಸರ್‌ ಹಮೂೊದುಲ್ಲಾರು ಇದಕ್ಕೆ ರಕ್ತಬಿಂದು ಎಂಬ 
ಅರ್ಥವನ್ನೂ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇವೆರಡೂ ಮೂಲ ಅರ್ಥಗಳಾಗಿರದೆ, 
ಕೇವಲ ಉತ್ಪನ್ನ ಪದ(ರೀಗಳೀd 107839) ಗಳೆನಿಸಿವೆ. ಅಂತೆಯೇ 'ಗ್ರಹಿಸುವ ಗುಣವುಳ್ಳ 
ಅಂಡಾಣು' ಎಂಬ ಮೂಲ ಅರ್ಥವೇ ಸರಿಯಾದುದೆಂದು ನನ್ನ ಗ್ರಹಿಕೆ. 
ತಾಯಿಯ ಗರ್ಭದಲ್ಲಿ ಭ್ರೂಣವು ಹೇಗೆ ಬೆಳೆಯುತ್ತದೆಂಬ ವಿವರಣೆಯು ಕುರ್‌ಆನಿನಲ್ಲಿ 
ವಿಸ್ತೃತ ರೀತಿಯಲ್ಲಿ ಇಲ್ಲವಾದರೂ ಇದ್ದ ವಿವರಣೆಯು ವೈಜ್ಞಾನಿಕವಾಗಿ ಸಮಂಜಸವೂ 
ದೋಷಾತೀತವೂ ಆಗಿದೆ. ಕುರ್‌ಆನಿನಲ್ಲಿ ಪ್ರಯೋಗಿಸಲಾದ ಶಬ್ದಗಳು ಸರಳವಾಗಿದ್ದರೂ 


ಭ್ರೂಣದ ಬೆಳವಣಿಗೆಯ ವಿವಿಧ ಘಟ್ಟಗಳನ್ನು ಖಚಿತ ರೀತಿಯಲ್ಲಿ ವಿವರಿಸಿದೆ. ಪವಿತ್ರ 
ಕುರ್‌ಆನ್‌ ಹೀಗೆನ್ನುತ್ತದೆ: 


ಕ್‌ು ಬತ್ತ್‌ 
ಕಿಲಿ ರಿಯ ಬ೨) ೨5 ಖಿ 

"ಅನಂತರ ಆ ಹನಿಗೆ ಮಾಂಸಪಿಂಡದ ರೂಪಕೊಟ್ಟೆವು. ಬಳಿಕ ಮಾಂಸ ಪಿಂಡವನ್ನು 
ಮಾಂಸ ಖಂಡವನ್ನಾಗಿ ಮಾಡಿದೆವು. ಆ ಮೇಲೆ ಮಾಂಸ ಖಂಡವನ್ನು ಎಲುಬುಗಳಾಗಿ 
ಮಾಡಿದೆವು. ತರುವಾಯ ಎಲುಬುಗಳ ಮೇಲೆ ಮಾಂಸ ತೊಡಿಸಿದೆವು. ಆ ಬಳಿಕ ಅದನ್ನೊಂದು 
ಬೇರೆಯೇ ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸಿದೆವು. ಅಲ್ಲಾಹನು ಮಹಾ ಸಮೃದ್ಧನು; ಸಕಲ 
ಶಿಲ್ಪಿಗಳಿಗಿಂತ ಶ್ರೇಷ್ಠ ಶಿಲ್ಪಿ.” (23:14) 

'ಮೃದುವಾದ ಮಾಂಸದ ಮುದ್ದೆ'ಯನ್ನು ಸೂಚಿಸಲು ಕುರ್‌ಆನಿನಲ್ಲಿ 'ಮುದ್‌ಗ' 
ಎಂಬ ಶಬ್ದವನ್ನು ಬಳಸಲಾಗಿದ್ದು, ಆ ಶಬ್ದದ ಅರ್ಥ ವ್ಯಾಪ್ತಿಯು ಭ್ರೂಣದ(embryo) 
ಸ್ವರೂಪವನ್ನು ವಿವರಿಸುವಷ್ಟು ವ್ಯಾಪಕವಾಗಿದೆ. ಈ ಭ್ರೂಣದಲ್ಲಿಯೇ ಎಲುಬುಗಳು 
ಬೆಳೆಯುತ್ತವೆಂಬುದನ್ನೂ ಆ ಎಲುಬುಗಳು ಸ್ನಾಯು(1%50109)ಗಳಿಂದ ಆವೃತವಾಗುತ್ತ 
ವೆಂಬುದನ್ನೂ ಇಂದಿನ ವಿಜ್ಞಾನವು ಖಚಿತ ರೀತಿಯಲ್ಲಿ ಸ್ಥಿರಪಡಿಸಿದೆ. ಹೀಗೆ ಎಲುಬುಗಳು 
ಸ್ನಾಯುಗಳಿಂದ ಸುಭದ್ರ ರೀತಿಯಲ್ಲಿ ತಗಲಿಕೊಂಡಿರುವುದಕ್ಕೇ 'ಲಹ್ಮ್‌' ಎಂಬ ಹೆಸರಿದ್ದು 
ಆ ಪದವನ್ನು ಕುರ್‌ಆನಿನಲ್ಲಿ ಬಳಸಲಾಗಿದೆ. 

ಭ್ರೂಣವು ಬೆಳೆಯುವ ಒಂದು ನಿರ್ದಿಷ್ಟ ಘಟ್ಟದಲ್ಲಿ ಕೆಲವು ಅಂಗಗಳು 
ಪ್ರಮಾಣಬದ್ಧವಾಗಿಯೂ ಇನ್ನು ಕೆಲವು ಪ್ರಮಾಣ ಮೊರಿಯೂ ಬೆಳೆದು ಕೊನೆಯಲ್ಲಿ 
ವೈವಿಧ್ಯಮಯ ವ್ಯಕ್ತಿಯು ರೂಪುಗೊಳ್ಳುತ್ತಾನೆ, ಪವಿತ್ರ ಕುರ್‌ಆನ್‌ ಅದನ್ನು ಈ ರೀತಿ 
ವಿವರಿಸುತ್ತದೆ: 


ವ ಪಿ ಸೆ ಚಟಾ 
ಬಕಾ ಬಭುರಾ ದಿನ 


ಎಲಿ 2 ಮ್ನ 


5 5ತಾಎಸಿ ಲಿ 
"ನಾವು ನಿಮ್ಮನ್ನು ಮಣ್ಣಿನಿಂದಲೂ ಅನಂತರ ವೀರ್ಯದಿಂದಲೂ ಆ ಮೇಲೆ ರಕ್ತ 
ಪಿಂಡದಿಂದಲೂ ಆ ಬಳಿಕ ರೂಪವಿರುವ ಮತ್ತು ರೂಪವಿಲ್ಲದ ಮಾಂಸದ ತುಣುಕಿನಿಂದಲೂ 
ಸೃಷ್ಟಿಸಿದೆವು.'' (22:5) 
ಮೇಲ್ನೋಟಕ್ಕೆ ಪೂರ್ತಿ ಅರ್ಥವಾಗದಂತಿರುವ ಈ ನುಡಿಯ ಅರ್ಥವನ್ನು ಈ ರೀತಿ 
ವಿವರಿಸಬಹುದು. ಮಾನವನ ಹುಟ್ಟು ಒಂದೇ ವಿಧಾನದಿಂದ ಆಗುತ್ತದಾದರೂ ಕೆಲವರು 


ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 29 


ಹೆಚ್ಚು ಬುದ್ಧಿವಂತರಾಗಿಯೂ ಇನ್ನು ಕೆಲವರು ಅಳ್ಳೆದೆಯವರಾಗಿಯೂ, ಮತ್ತೆ ಕೆಲವರು 
ಜನ್ಮತಃ ಅಂಗವಿಕಲರಾಗಿಯೂ ಇರುವುದೂ ನಿತ್ಕಾನುಭವವಷ್ಟೆ? ಭ್ರೂಣ ಬೆಳೆಯುವಾಗ 
ಅಂಗಾಂಗಗಳು (ಅಂದರೆ ಮೆದುಳು, ಹೃದಯ, ಕೈ-ಕಾಲುಗಳು) ಎಲ್ಲರಲ್ಲಿಯೂ 
ಸಮಪ್ರಮಾಣದಲ್ಲಿ ಬೆಳೆಯದಿರುವುದೇ ಈ ವ್ಯತ್ಕಾಸಗಳಿಗೆ ಕಾರಣ ಎಂಬ ಸಂಕೇತವನ್ನು 
ನಾವು ಇಲ್ಲಿ ಕಾಣುತ್ತೇವೆ. 

ಮಾನವನು ಪಡೆಯುವ ಇಂದ್ರಿಯ ಜ್ಞಾನದ ಪ್ರಸ್ತಾಪವೂ ಕುರ್‌ಆನಿನಲ್ಲಿದೆ; 

EES TSS 

"ನಿಮಗೆ ಕಿವಿಗಳನ್ನೂ ಕಣ್ಣುಗಳನ್ನೂ ಹೃದಯಗಳನ್ನೂ ಕೊಟ್ಟನು. ನೀವು ಅಲ್ಬವೇ 
ಕೃತಜ್ಞಧಾಗುತ್ತೀರಿ.” ` (32:9) 

ಅಂತೂ ಈ ವರೆಗೆ ಪ್ರಸ್ತಾಪಿಸಲಾದ ಸಂಗತಿಗಳಲ್ಲಿ ಯಾವುದೂ ಆಧುನಿಕ ವಿಜ್ಞಾನಕ್ಕೆ 


ವಿರೋಧಿಯಾಗಿಲ್ಲ. ಅಷ್ಟೇ ಅಲ್ಲ, ಕುರ್‌ಆನ್‌ ಅವತೀರ್ಣವಾದ ಕಾಲದಲ್ಲಿ ಪ್ರಚಲಿತವಿದ್ದ 
ಯಾವ ಮೂಢ ನಂಬಿಕೆಗಳೂ ಕುರ್‌ಆನಿನಲ್ಲಿ ಸೇರಿಕೊಂಡಿಲ್ಲ. 


೧೧೧ 


ಬೈಬಲ್‌ ಮತ್ತು ಕುರ್‌ಆನಿನಲ್ಲಿ 
ಪ್ರಸ್ತಾಪಿಸಲಾದ ಕೆಲವು ವಿಚಾರಗಳು. 


ನಾನಿಂದು ಚರ್ಚಿಸಬೇಕೆಂದು ಬಯಸಿದ ಕೊನೆಯ ವಿಷಯಕ್ಕೆ ಬರುತ್ತೇನೆ. 
ಬೈಬಲಿನಲ್ಲಿ ಪ್ರಸ್ತಾಪಗೊಂಡ ಕೆಲವು ವಿಚಾರಗಳು ಕುರ್‌ಆನಿನಲ್ಲಿಯೂ ಇವೆ ಎಂಬುದು 
ನಿಜ. ಆದರೆ ಆಧುನಿಕ ವಿಜ್ಞಾನವು ತಿಳಿಯಪಡಿಸಿದ ಸಂಗತಿಗಳಿಗೆ ಬೈಬಲ್‌ನ ವಿಚಾರಗಳು 
ವಿರೋಧಿಯಾಗಿದ್ದರೆ, ಕುರ್‌ಆನಿನ ವಿಚಾರಗಳು ಪೂರಕವಾಗಿವೆ. ಅಂತಹ ವಿಚಾರಗಳನ್ನು 
ಉಲ್ಲೇಖಿಸುವುದು ಇಲ್ಲಿ ಪ್ರಸ್ತುತವೆನಿಸುತ್ತದೆ. 

ಸೃಷ್ಟಿ ನಿರ್ಮಾಣದ ಕುರಿತು ಚರ್ಚಿಸುವಾಗ ಇಂತಹ ಸಮಸ್ಯೆಯು ಸ್ವಲ್ಪ ಮಟ್ಟಿಗೆ 
ನಮಗೆ ಈ ಮೊದಲು ಎದುರಾಗಿದೆ. ಈ ವಿಷಯವಾಗಿ ಕುರ್‌ಆನಿನ ವಿಚಾರಗಳು ಆಧುನಿಕ 
ವಿಜ್ಞಾನಕ್ಕೆ ಸರ್ವ ವಿಧದಲ್ಲಿಯೂ ಅನುಗುಣವಾಗಿವೆ. ಆದರೆ ಬೈಬಲಿನಲ್ಲಿ ಉದ್ಭೃತವಾದ 
ವಿವರಣೆಗಳು ವೈಜ್ಞಾನಿಕವಾಗಿ ಅಗ್ರಾಹ್ಮವೆನಿಸಿವೆ ಎಂದು ನಾನು ತಿಳಿಸಿದ್ದೆ. ಇದು ಆಶ್ಚರ್ಯ 
ನೀಡುವ ಸಂಗತಿ ಏನೂ ಅಲ್ಲ. ಸೃಷ್ಟಿಯ ಕುರಿತು ಈ ವಿವರಣೆ ಮತ್ತು ವರ್ಣನೆಗಳು 
ಕ್ರಿಸ್ತಪೂರ್ವ ಆರನೆಯ ಶತಮಾನದ ಧರ್ಮಗುರುಗಳುಗೇ!) ಮಾಡಿದ ವರ್ಣನೆ 
ಗಳೆಂಬುದನ್ನು ಮರೆಯಲಾಗದು. ಅಂತೆಯೇ ಆ ವೃತ್ತಾಂತವನ್ನು 'ಪುರೋಹಿತ ರಚಿತ' 
(5೩01060181) ಕಥನವೆಂದು ಕರೆಯಲಾಗುತ್ತದೆ. ಜನರು ವಾರದಲ್ಲೊಂದು ದಿನವನ್ನು 
ವಿಶ್ರಾಂತಿ ದಿನ(5೩00೩0)ವೆಂದು ನಿಷ್ಠೆಯಿಂದ ಪಾಲಿಸುವಂತೆ ಬೋಧಿಸುವ ಉದ್ದೇಶದಿಂದ 
ರೂಪಿಸಿದ ಕಲ್ಪನೆಯೇ ಇದಕ್ಕೆ ಆಧಾರ. ಈ ಮಾತನ್ನು ಮತ್ತು ಉದ್ದೇಶವನ್ನು ಫಾದರ್‌ 
ಡಿ ವಾಕ್ಸ್‌(೫ಃ. 66 ಭ೩uಖ)ಸಹ ಒಪ್ಪಿದ್ದಾರೆ. ಬೈಬಲಿನಲ್ಲಿ ಯಹೂದೀ ಆವೃತ್ತಿ (Wahovist 
versio) ಎಂಬ ಚಿಕ್ಕದೂ ಪುರಾತನವೂ ಆದ ಕಥನ ಇದ್ದು, ಅದರಲ್ಲಿ ಸೃಷ್ಟಿಕ್ರಿಯೆಯನ್ನು 
ಬೇರೊಂದು ದೃಷ್ಟಿಕೋನದಿಂದ ಪರಿಶೀಲಿಸಲಾಗಿದೆ. 

ಸೃಷ್ಟಿ ನಿರ್ಮಾಣದ ಕುರಿತು ಈ ಎರಡೂ ವಿವರಣೆಗಳು 'ಹಳೆಯ ಒಡಂಬಡಿಕೆ'ಯ 
'ಆದಿಕಾಂಡ'ದಲ್ಲಿದೆ. ಈ ಧರ್ಮ ಗ್ರಂಥಕ್ಕೆ ತೋರಾ(70188) ಎಂದೂ ಹೆಸರಿದ್ದು, ಇದು 
ಪ್ರವಾದಿ ಮೂಸಾ(140569ಿಗೆ ಪ್ರಾಪ್ತವಾದ ದೈವಿಕ ಪ್ರಕಾಶನವೆನಿಸಿದೆ. ಆದರೆ ಪ್ರವಾದಿ 
ಮೂಸಾರಿಗೆ(ಅ) ಪ್ರಾಪ್ತವಾದ ಮೂಲ ದೈವಿಕ ಪ್ರಕಾಶನವು ಅನೇಕ ರೀತಿಯಲ್ಲಿ ವಿರೂಪ 
ಹೊಂದಿದೆ ಎಂಬುದನ್ನು ನಾವೆಲ್ಲ ಬಲ್ಲೆವು. 


ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 31 


ಮೇಲ್ಕಾಣಿಸಿದ ಪುರೋಹಿತ ರಚಿತ ಕಥನವು ಮಾನವ ಜನಾಂಗಭಿವೃದ್ಧಿ ಮತ್ತು 
ವಂಶ ಪಾರಂಪರ್ಯ(ಈ]7768108))ದ ಕುರಿತು ಅನೇಕ ಅಸಂಬದ್ಧ ಅವಾಸ್ತವ ವಿವರಣೆಗಳನ್ನು 
ಹೊಂದಿದ್ದು ಮಾನವ ವಂಶಾವಳಿಯ ಮೂಲಪುರುಷರಾದ ಆದಮ್‌(ಗಿಕೊಸುರ ವರೆಗೂ 
ಕೊಂಡೊಯ್ಯುತ್ತದೆ. ಹೀಗಿದ್ದೂ ಈ ವಿಚಾರವನ್ನು ಯಾರೂ ಗಂಭೀರವಾಗಿ ಪರಿಗಣಿಸದಷ್ಟು 
ಕಾಲ್ಪನಿಕತೆಯನ್ನೂ ಅಸಂಬದ್ಧತೆಯನ್ನೂ ಅವು ಹೊಂದಿವೆ. ಸುವಾರ್ತೆಗಳನ್ನು ರಚಿಸಿದ(Gospel 
authors) 'ಮತ್ತಾಯ' ಮತ್ತು 'ಲೂಕ' ಎಂಬ ಸಂತರು ಪ್ರವಾದಿ ಈಸಾ(165us)ರ 
ವಂಶಾವಳಿಯನ್ನು ನಿರ್ಧರಿಸುವ ಪ್ರಯತ್ನ ಮಾಡಿದ್ದಾರೆ. ಮತ್ತಾಯನು, ಈಸಾರವರ 
ಪೂರ್ವಜರನ್ನು ಪ್ರವಾದಿ ಇಬ್ರಾಹೀಮ್‌(ಸಿbಃ೩ham)ರ ವರೆಗೂ, ಲೂಕನು, ಆದಮರ 
ವರೆಗೂ ಕೊಂಡೊಯ್ದಿದ್ದಾರೆ. ಇವೆಲ್ಲ ವೈಜ್ಞಾನಿಕವಾಗಿ ಅಗ್ರಾಹ್ಮವೆನಿಸಿವೆ. ಇವು ಭೂಮಿಯ 
ಅಸ್ತಿತ್ವ ಎಂದಿನಿಂದ ಮತ್ತು ಮಾನವನು ಭೂಮಿಯ ಮೇಲೆ ಕಾಣಿಸಿಕೊಂಡು ಎಷ್ಟು 
ಸಮಯ ಕಳೆಯಿತೆಂಬ ಬಗ್ಗೆ ನೀಡುವ ಮಾಹಿತಿಯು ಇಂದು ವಿಜ್ಞಾನವು ನಿಖರವಾಗಿ 
ಗುರುತಿಸಿದ ಕಾಲಕ್ಕೆ ಯಾವ ವಿಧದಲ್ಲಿಯೂ ಸರಿಸಾಟಿ ಎನಿಸಿಲ್ಲ. ಆದರೆ ಕುರ್‌ಆನಿನ 
ವಿವರಣೆಗಳು ಹಾಗಲ್ಲ. ಆ ವಿವರಣೆಗಳಲ್ಲಿ ಅಪ್ರಸ್ತುತ ಕಥನ-ವಿವರಣೆಗಳಾಗಲಿ, ಯಾವುದೇ 

ಅಸಂಬದ್ಧ ಹೇಳಿಕೆಗಳಾಗಲಿ ಇಲ್ಲವೆಂದು ಧೈರ್ಯವಾಗಿ ಹೇಳಬಹುದು. 


ಬೈಬಲಿನ ಇನ್ನೊಂದು ವಿವರಣೆಯತ್ತಲೂ ಗಮನ ಹರಿಸೋಣ. ವಿಶ್ವವು ಸೃಷ್ಟಿಗೊಳ್ಳುವ 
ಮೊದಲು ಜಲಮಯವಾಗಿತ್ತೆಂಬ ಬೈಬಲ್‌ ಕಥನವು ತರ್ಕಬದ್ಧವೆನಿಸುವುದೂ ಇಲ್ಲ, 
ವಾಸ್ತವವೂ ಅಲ್ಲ, ಅದೇ ರೀತಿ ಸೃಷ್ಟಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ ದೇವನು 
ಮೊದಲ ದಿನ ಪ್ರಕಾಶವನ್ನು ಸೃಷ್ಟಿಸಿದನೆಂದೂ (ಅರ್ಥಾತ್‌ ಆ ಪ್ರಕಾಶವನ್ನು ನೀಡುವ 
ನಕ್ಷತ್ರಗಳು ಸೃಷ್ಟಿಗೊಳ್ಳುವ ಮೊದಲೆ0- ಭೂಮಿಯು ನಿರ್ಮಾಣಗೊಳ್ಳುವ ಮೊದಲೇ 
ಹಗಲು-ರಾತ್ರಿಗಳಿದ್ದುವೆಂಬುದೂ- ನಾಲ್ಕನೆಯ ದಿನ ಸೂರ್ಯನನ್ನು ಸೃಷ್ಟಿಸುವ ಮೊದಲೇ 
ಅಂದರೆ ಮೂರನೆಯ ದಿನವೇ ಭೂಮಿಯನ್ನು ಸೃಷ್ಟಿಸಲಾಯಿತೆಂಬುದೂ- ಭೂಮಿಯ 
ಮೇಲೆ ಪಶುಗಳು ಸೃಷ್ಟಿಗೊಳ್ಳುವ ಮೊದಲೇ ಅಂದರೆ ಆರನೆಯ ದಿನಕ್ಕಿಂತ ಮುಂಚಿನ 
ದಿನವೇ ಪಕ್ಷಿಗಳ ಸೃಷ್ಟಿಯಾಯಿತೆಂಬುದೂ (ಪ್ರಾಣಿ ವಿಕಾಸವನ್ನು ವಿವರಿಸುವ ಆಧುನಿಕ 
ವಿಜ್ಞಾನದ ಮೇರೆಗೆ ಪಶುಗಳ ನಂತರ ಪಕ್ಷಿಗಳು ಬೆಳೆದು ಬಂದಿವೆ)- ಬೈಬಲ್‌ ರಚಿಸಲ್ಪಟ್ಟ 
ಕಾಲದಲ್ಲಿ ಜ್ಞಾನಿಗಳೆನಿಸಿಕೊಂಡವರ ಕಲ್ಪನಾವಿಲಾಸವೇ ಹೊರತು ವೈಜ್ಞಾನಿಕ ಸತ್ಯವಲ್ಲ. 
ಹಾಗೆ ನೋಡಿದರೆ ವಿಜ್ಞಾನದ ಒರೆಗಲ್ಲಿಗೆ ಹಚ್ಚಿದಾಗ ಇವುಗಳಲ್ಲಿರುವ ಯಾವ ಕಲ್ಪನೆಯೂ 
ನಿಜವೆನಿಸುವುದಿಲ್ಲ. ಆದರೆ ಕುರ್‌ಆನಿನ ವಿಚಾರಗಳ ರೀತಿಯೇ ಬೇರೆ. ಕುರ್‌ಆನಿನಲ್ಲಿ 
ಉದ್ಭೃತವಾದ ಸಂಗತಿಗಳು ಪ್ರಾಣಿವಿಕಾಸವಾದಕ್ಕಾಗಲಿ, ಆಧುನಿಕ ವಿಜ್ಞಾನಕ್ಕಾಗಲಿ ಯಾವ 
ವಿಧದಲ್ಲಿಯೂ ಸಡ್ಡು ಹೊಡೆಯುವುದಿಲ್ಲವೆಂಬುದನ್ನೂ ಅವುಗಳಲ್ಲಿ ಸಂಪೂರ್ಣ 
ಸಾಮರಸ್ಕವಿದೆ ಎಂಬುದನ್ನೂ ನಾವು ಈಗಾಗಲೇ ಅರಿತಿದ್ದೇವೆ. 


32 ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ 


ಇನ್ನು ಬೈಬಲಿನಲ್ಲಿ ಪ್ರಸ್ತಾಪಗೊಂಡ ವಂಶಾವಳಿಯ ವಿಚಾರವನ್ನು ಪರಿಶೀಲಿಸೋಣ. 
ಯಹೂದೀ ಕಾಲಗಣನಾ ವಿಧಾನವು(ewish Calendar) ಈ ವಿಚಾರವನ್ನೇ ಆಧರಿಸಿದ್ದು 
ಅದು ಭೂಮಿಯು ಕೇವಲ 5,738 ವರ್ಷ ಪ್ರಾಯದ್ದೆಂದು ಗುರುತಿಸಿದೆ. ಈ ವಿಚಾರವು 
ವಾಸ್ತವಿಕತೆಗೆ ವಿರುದ್ಧವಾಗಿದೆ. ನಮ್ಮ ಸೌರವ್ಯೂಹವು (Solar System) ನಿರ್ಮಾಣ 
ಗೊಂಡು ಏನಿಲ್ಲವೆಂದರೂ 4,250 ಲಕ್ಷ ವರ್ಷಗಳು ಕಳೆದಿವೆ ಎಂಬುದನ್ನೂ ಭೂಮಿಯ 
ಮೇಲೆ ಮಾನವನು ಬಾಳಲಾರಂಭಿಸಿ ಕೊನೆಯ ಪಕ್ಷ ಅನೇಕ ದಶ ಸಹಸ್ರ ವರ್ಷಗಳೇ 
ಸಂದಿವೆ ಎಂಬುದನ್ನೂ ಆಧುನಿಕ ವಿಜ್ಞಾನವು ದೃಢಪಡಿಸಿದೆ. ಭೂಮಿಯು ನಿರ್ಮಿತವಾಗಿ 
ಎಷ್ಟು ಕಾಲವಾಯಿತೆಂಬ ಬಗೆಗಾಗಲಿ, ಭೂಮಿಯ ಮೇಲೆ ಮಾನವನು ಬಾಳತೊಡಗಿ ಎಷ್ಟು 
ಸಮಯ ಕಳೆಯಿತೆಂಬ ಕುರಿತಾಗಲಿ ಯಾವುದೇ ಅಸಂಬದ್ಧ ಹೇಳಿಕೆಯನ್ನು ಕುರ್‌ಆನ್‌ 
ಒಳಗೊಂಡಿಲ್ಲ ವೆಂಬುದು ಗಮನಾರ್ಹ ಅಂಶ. 


ಬೈಬಲ್‌ ಮತ್ತು ಕುರ್‌ಆನ್‌ಗಳನ್ನು ಹೋಲಿಸಿದಾಗ ಗಮನಿಸಬೇಕಾದ ಇನ್ನೊಂದು 
ಪ್ರಮುಖ ಅಂಶವೇ 'ಮಹಾ ಜಲಪ್ರಳಯ' (ಕೀ ೫1006). ಈ ಬಗ್ಗೆ ಬೈಬಲಿನಲ್ಲಿರುವ 
ವಿವರಣೆಯು ಎರಡು ವಿಭಿನ್ನ ವರ್ಣನೆಗಳ ಸಂಯೋಜನೆಯಾಗಿದ್ದು ಆ ವರ್ಣನೆಗಳು 
ಎರಡು ಘಟಕಗಳ ನಡುವೆ ಸಂಬಂಧ ಕಲ್ಪಿಸುತ್ತವೆ. ಆ ಜಲಪ್ರಳಯವು ಸಮಗ್ರ ಜಗತ್ತಿಗೆ 
ಅನ್ವಯಿಸಿತ್ತು ಎಂಬುದು ಒಂದು ವರ್ಣನೆ ಎನಿಸಿದರೆ, ಅದು ಸಂಭವಿಸಿದ್ದು ಪ್ರವಾದಿ 
ಇಬ್ರಾಹೀಮರಿಗಿಂತ ಸುಮಾರು 300 ವರ್ಷ ಪೂರ್ವದಲ್ಲಿ ಎಂಬುದು ಇನ್ನೊಂದು ವರ್ಣನೆ. 
ಇಬ್ರಾಹೀಮರ ಕಾಲಮಾನವನ್ನು ಗುರುತಿಸಬಲ್ಲ ಇಂದಿನ ಇತಿಹಾಸಜ್ಞರು ಬೈಬಲ್‌ 
ಆಧಾರದ ಮೇರೆಗೆ ಜಲಪ್ರಳಯವು ಕ್ರಿ.ಪೂ. 21 ಅಥವಾ 22ನೆಯ ಶತಮಾನದಲ್ಲಿ 
ಆಗಿರಬೇಕೆಂದು ನಿರ್ಧರಿಸಿದರು. ಆದರೆ ಇದು ಐತಿಹಾಸಿಕ ಸತ್ಮಕ್ಕೆ ಅನುಗುಣವಾಗಿಲ್ಲ 
ವೆಂಬುದು ಸ್ಪಷ್ಟ. 

ಕ್ರಿ.ಪೂ. 21 ಅಥವಾ 22ನೆಯ ಶತಮಾನವು ಈಜಿಪ್ಟ್‌ ದೇಶದ ಹನ್ನೊಂದನೆಯ 
ರಾಜವಂಶದ ಮಧ್ಯಕಾಲವೆಂಬುದನ್ನು ಇತಿಹಾಸದಿಂದ ತಿಳಿಯುವ ನಾವು ಆಗ ಜಗತ್ವಳೆಯ 
ಸಂಭವಿಸಿತೆಂಬುದನ್ನು ಹೇಗೆ ನಂಬಲು ಸಾಧ್ಯ? (ಯಾಕೆಂದರೆ ಆ ಕಾಲವು ಸಮೃದ್ಧಿಯ 
ಕಾಲವೆಂದೂ ಜನಸಂಖ್ಯೆಯು ವಿಪುಲವಾಗಿ ಬೆಳೆದ ಕಾಲವೆಂದೂ ಇತಿಹಾಸದಿಂದ ಸ್ಪಷ್ಟವಾಗಿ 
ತಿಳಿದು ಬರುತ್ತದೆ.) ಆದರೆ ಬೈಬಲಿನಲ್ಲಿ ಮಾತ್ರ ಇಂತಹ ಕಾಲ ನಿರ್ಧಾರದ ಪ್ರಸ್ತಾಪವಿದೆಯೇ 
ಹೊರತು, ಅಸಂಗತ ಕಥನವೆನಿಸಿದ ಜಗತ್ವಳಯದ ಪ್ರಸ್ತಾಪ ಮಾಡುವ ಗೊಡವೆಗೇ 
ಕುರ್‌ಆನ್‌ ಹೋಗಿಲ್ಲ. ಹೀಗಾಗಿ ಕುರ್‌ಆನ್‌ ಮತ್ತು ಬೈಬಲ್‌ ವೃತ್ತಾಂತಗಳ ಮಧ್ಯೆ 
ಬಹುದೊಡ್ಡ ವೃತ್ಕಾಸವಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. 

ಬೈಬಲಿನ ಈ ವಿವರಣೆಗೆ ವ್ಯತಿರಿಕ್ತವಾಗಿ ಕುರ್‌ಆನಿನಲ್ಲಿ ಪ್ರಸ್ತಾಪಗೊಂಡ ಹೇಳಿಕೆಯು 
ಪ್ರವಾದಿ ನೂಹ್‌(ಸಂaಗ)ರ ಕಾಲದಲ್ಲಿ ಸಂಭವಿಸಿದ ಜಲಪ್ರಳಯಕ್ಕೆ ಮಾತ್ರ ಸೀಮಿತವಾಗಿದ್ದು, 
ಆ ಪ್ರಳಯದಲ್ಲಿ ಪ್ರವಾದಿ ನೂಹ್‌ರವರ(ಅ) ಆಜ್ಞೋಲ್ಲಂಘಕ ಜನತೆ ಮತ್ತು ಮಕ್ಕಳು, 


ಕುರ್‌ಆನ್‌ ಮತ್ತು ಆಧುನಿಕ ಎಜ್ಞಾನ 33 


ಕೊಚ್ಚಿ ಹೋಗುವಂತಹ ಶಿಕ್ಷೆಯನ್ನು ಅನುಭವಿಸಿದರೆಂಬ ವರ್ಣನೆ ಇದೆ. ಆ ಜಲಪ್ರಳಯವು 
ಯಾವಾಗ ಸಂಭವಿಸಿತೆಂಬ ಬಗ್ಗೆ ಕುರ್‌ಆನಿನಲ್ಲಿ ಯಾವ ಹೇಳಿಕೆಯೂ ಇಲ್ಲ. ಹಿಂದೊಮ್ಮೆ 
ಜಲಪ್ರಳಯವಾಗಿದೆ ಎಂಬುದನ್ನು ಒಪ್ಪುವ ಇತಿಹಾಸಕಾರರು ಮತ್ತು ಪ್ರಾಚ್ಯ ವಿಜ್ಞಾನಿಗಳು 
(archeologists) ಅದು ಯಾವಾಗ ಸಂಭವಿಸಿತೆಂದು ನಿಖರವಾಗಿ ಗುರುತಿಸಿಲ್ಲವಾದರೂ 
ಕ್ರಿ.ಪೂ. 22ನೇ ಶತಮಾನಕ್ಕಿಂತ ಮೊದಲೇ ಸಂಭವಿಸಿರಬೇಕೆಂದು ಅಭಿಪ್ರಾಯ ಪಡುತ್ತಾರೆ. 
ಆದ್ದರಿಂದ ಕುರ್‌ಆನಿನ ವಿವರಗಳು ಇತಿಹಾಸಕ್ಕಾಗಲೀ, ಪ್ರಾಚ್ಯ ವಿಜ್ಞಾನಕ್ಕಾಗಲೀ ಯಾವ 
ವಿಧದಲ್ಲೂ ಅಸಂಗತವೆನಿಸುವುದಿಲ್ಲ. 

ಬೈಬಲ್‌ ಮತ್ತು ಕುರ್‌ಆನಿನಲ್ಲಿರುವ ವೃತ್ಕಾಸವನ್ನು ಸ್ಪಷ್ಟಪಡಿಸುವ ಮೂರನೆಯ 
ವಿಷಯ ಮೂಸಾರು ಈಜಿಪ್ಟ್‌ ದೇಶದ ದೊರೆಯಾಗಿದ್ದ ಫರೋಹನ ದಾಸ್ಯದಲ್ಲಿ 
ಬಂಧಿತರಾಗಿದ್ದ ಯಹೂದಿಗಳನ್ನು ಬಿಡಿಸಿಕೊಂಡು ಪಲಾಯನ(೫:೦6/9) ಮಾಡಿದ ಘಟನೆಗೆ 
ಸಂಬಂಧಿಸಿದೆ. ಈ ಘಟನೆಯ ವಿಸ್ತೃತ ಕಥನವು ನನ್ನ ಪುಸ್ತಕದಲ್ಲಿದೆ. ಆ ಕಥನದಲ್ಲಿ ನಾನು 
ಬೈಬಲ್‌ ಮತ್ತು ಕುರ್‌ಆನ್‌ಗಳ ವಿವರಗಳು ಎಷ್ಟರ ಮಟ್ಟಿಗೆ ಪರಸ್ಸರ ಪೂರಕವಾಗಿವೆ, 
ಹೋಲುತ್ತವೆ ಮತ್ತು ವಿರುದ್ಧವಾಗಿವೆ ಎಂಬುದನ್ನು ವಿವರಿಸಿದ್ದೇನೆ. ಆದರೆ ಸಮಯಾಭಾವ 
ದಿಂದಾಗಿ ಇಲ್ಲಿ ಆ ಕಥನದ ಸಂಕ್ಸಿಪ್ತ ವಿವರಣೆಯನ್ನು ಮಾತ್ರ ಒದಗಿಸುತ್ತಿದ್ದೇನೆ. ಆ 
ಪಲಾಯನವು ಯಾವಾಗ ಮತ್ತು ಯಾವ ಫರೋಹ(ದೊರೆ)ನ ಕಾಲದಲ್ಲಿ ನಡೆದಿರಬೇಕೆಂಬ 
ಬಗ್ಗೆ ಅನೇಕ ಊಹೆಗಳಿವೆ. ಆದರೆ ನನ್ನ ವಿಚಾರದಲ್ಲಿ ಅದು ಎರಡನೆಯ ರ್ಯಾಮೆಸಿಸ್‌ 
(Rames 11)ನ ನಂತರ ಬಂದ ಮರ್ನೆಪ್ಟಾ(Memeptah) ಎಂಬ ಹೆಸರಿನ ಫರೋಹನ 
ಕಾಲದಲ್ಲಿ ಸಂಭವಿಸಿರಬಹುದೆಂಬ ವಾದವು ಧರ್ಮ ಗ್ರಂಥಗಳ ಮತ್ತು ಪ್ರಾಚ್ಮ ವಿಜ್ಞಾನದ 
ಪ್ರಕಾರ ಹೆಚ್ಚು ಸಮಂಜಸವೆನಿಸುತ್ತದೆ. ಪ್ರವಾದಿ ಮೂಸಾರವರು ಎರಡನೆಯ ರ್ಯಾಮೆಸಿಸ್‌ 
ಎಂಬ ಫರೋಹನ ಕಾಲದಲ್ಲಿ ಜನಿಸಿದರೆಂಬ ಬೈಬಲ್‌ ವ್ಯಾಖ್ಯಾನವು ಐತಿಹಾಸಿಕ ಸತ್ಯಕ್ಕೆ 
ವೃತಿರಿಕ್ತವಾಗಿಲ್ಲ ಎಂಬುದನ್ನು ಒಪ್ಪಲೇಬೇಕು. ತೀರಿ ಹೋದ ಫರೋಹನ ದೇಹವನ್ನು 
ಪಿರಮಿಡ್‌ಗಳಲ್ಲಿ ಕಾಯ್ದಿರಿಸುವುದು ಈಜಿಪ್ಟ್‌ ದೇಶದ ಪರಂಪರೆಯಾಗಿತ್ತು. ಹಾಗೆ 
ಕಾಯ್ದಿರಿಸಲಾಗುತ್ತಿದ್ದ ದೇಹಕ್ಕೆ ಮಮ್ಮಿ(?1೫7782) ಎಂಬ ಹೆಸರಿದೆ ಎಂಬುದನ್ನೂ 
ಇತಿಹಾಸವನ್ನು ಅರಿತವರೆಲ್ಲ ಬಲ್ಲರು. ಈ ರೀತಿ ಕಾಯ್ದಿರಿಸಲಾಗಿದ್ದ ಮರ್ನೆಪ್ಪಾ 
ಫರೋಹನ ಮಮ್ಮಿಯನ್ನು ಕ್ರಿ.ಶ. 1898ರಲ್ಲಿ ಕಂಡು ಹಿಡಿಯಲಾಯಿತು. ಅದನ್ನು 
ವೈದ್ಯಕೀಯ ಪರೀಕ್ಷೆ ಹಾಗೂ ವೈಜ್ಞಾನಿಕ ಅನ್ವೇಷಣೆಗೆ ಗುರಿಪಡಿಸಿದಾಗ ದೊರೆತ 
ಮಾಹಿತಿಯು ಆತನ ಮರಣವು ಹೇಗೆ ಸಂಭವಿಸಿರಬಹುದೆಂಬುದನ್ನು ತಿಳಿಸುವಲ್ಲಿ ಅತ್ಯಂತ 
ಉಪಯುಕ್ತ ಸಾಧನವೆನಿಸಿತು. 

"ಆ ಫರೋಹನ ಶವವು ಸಮುದ್ರದಿಂದ ಆವೃತವಾಯಿತು" ಎಂಬ ವರ್ಣನೆ 
ಬೈಬಲಿನಲ್ಲಿದೆ. ನಂತರ ಆ ದೇಹ ಏನಾಯಿತು ಎಂಬ ಬಗ್ಗೆ ಬೈಬಲಿನಲ್ಲಿ ಯಾವ 
ಪ್ರಸ್ತಾಪವೂ ಇಲ್ಲ. ಆದರೆ ಕುರ್‌ಆನಿನಲ್ಲಿ ಆ ಶಾಪಗ್ರಸ್ತ ಫರೋಹನ ದೇಹವು ನೀರಿನಿಂದ 


34 k ಕುರ್‌ಆನ್‌ ಮತ್ತು ಆದುನಿಕ ವಿಜ್ಞಾನ 


ನಾಶವಾಗದಂತೆ ಅದನ್ನು ರಕ್ಷಿಸಲಾಯಿತು' ಎಂಬ ಹೇಳಿಕೆಯಿದೆ. ಈ ಹೇಳಿಕೆಯ 
ಪೂರ್ತಿಪಾಠ ಹೀಗಿದೆ: 


ಈ ಲೆಕ್ಕ ಸಿ ತ್‌ 5 
EERSTE CIE TSA 


ಯನು ನಲಯ 

“ನಿಶ್ಚಯವಾಗಿಯೂ ನಮ್ಮ ನಿದರ್ಶನಗಳ ಬಗ್ಗೆ ಅಲಕ್ಷ್ಯರಾಗಿರುವವರು 
ಬಹುಸಂಖ್ಯೆಯಲ್ಲಿದ್ದರೂ ನೀನು ಮುಂದಿನ ತಲೆಮಾರುಗಳಿಗೆ ಎಚ್ಚರಿಕೆಯ ದ್ಯೋತಕ 
ವಾಗಿರುವಂತೆ ನಾವಿನ್ನು ನಿನ್ನ ಶವವನ್ನು ಮಾತ್ರ ಸುರಕ್ಸಿತವಾಗಿರಿಸುವೆವು(ಎಂದು ಉತ್ತರಿಸ 
ಲಾಯಿತು). (10:92) 
'ಶವವು ನೀರಿನಲ್ಲಿ ಬಹುಕಾಲ ಉಳಿದಿರುವುದು ಅಸಂಭವ. ಈ ರೀತಿ ಬಹುಕಾಲ 
ನೀರಿನಲ್ಲಿದ್ದ ಶವವು ಕೊಳೆಯದೇ ಉಳಿಯಲಾರದು. ಕೊಳೆಯುವಿಕೆಯ ಯಾವ ಲಕ್ಷಣಗಳನ್ನೂ 
ಶವವು ಹೊಂದಿಲ್ಲ' ಎಂಬ ಸಂಗತಿಯು ವೈದ್ಯಕೀಯ ಪರೀಕ್ಷೆಯಿಂದ ಸ್ಪಷ್ಟವಾಗಿ ತಿಳಿಯಿತು. 


ಬೈಬಲ್‌ ಹಾಗೂ ಕುರ್‌ಆನ್‌ ಎರಡರಲ್ಲಿಯೂ ಪ್ರಸ್ತಾಪಗೊಂಡ ಈ ಸಂಗತಿಯ 
ಕುರಿತ ವಿವರಗಳ ವಿಮರ್ಶೆ ಮಾಡಿದಾಗ ಬೈಬಲ್‌ ವಿವರಗಳು ವಿಜ್ಞಾನಕ್ಕೆ ಅಸಮ್ಮತವೆನಿಸಿವೆ 
ಎಂಬುದೂ, ಕುರ್‌ಆನಿನ ವಿವರಗಳು ವಿಜ್ಞಾನಕ್ಕೆ ಎಳ್ಳಷ್ಟೂ ವಿರೋಧಿಯಾಗಿಲ್ಲವೆಂಬುದೂ 
ಈ ಕಥಾನಕದಿಂದ ತಿಳಿಯುತ್ತದೆ. 


'ಕುರ್‌ಆನಿನಲ್ಲಿರುವ ದೈವಿಕ ಪ್ರಕಾಶನವು ವಿಜ್ಞಾನ ಸಮ್ಮತವೆಂಬುದು ಕುರ್‌ಆನಿನ 
ವೈಶಿಷ್ಟ್ಯವೇನೋ ನಿಜ. ಆದರೆ ಯಹೂದೀ ಮತ್ತು ಕ್ರೈಸ್ತ ಧರ್ಮಗ್ರಂಥಗಳೆನಿಸಿದ ಹಳೆಯ 
ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ(ಎರಡೂ ಸೇರಿ ಬೈಬಲ್‌ ಸಿದ್ಧವಾಗಿದೆ)ಗಳಲ್ಲಿ 
ವಿಜ್ಞಾನಕ್ಕೆ ವಿರೋಧಿ ಎನಿಸುವ ಕಥನಗಳನ್ನು ಈ ರೀತಿ ವಿಮರ್ಶಿಸಿ, ಅವುಗಳ ಅಂತಃ 
ಸತ್ವವನ್ನು ನೀವು ಅಲ್ಲಗಳೆಯುವುದೂ ಅವಕ್ಕೆ ಅಸಡ್ಡೆ ಮಾಡುವುದೂ ಸರಿಯೇ" ಎಂದು 
ಕೆಲವರು ನನ್ನನ್ನು ಪ್ರಶ್ನಿಸಬಹುದು. "ಹಾಗೇನೂ ಇಲ್ಲ. ನನ್ನ ಈ ವಿಮರ್ಶೆಯಿಂದ ನಾನು 
ಸಮಗ್ರ ಬೈಬಲಿನ ಸತ್ಯ ಮತ್ತು ಸತ್ವವನ್ನೇ ಅಲ್ಲಗಳೆಯದೆ, ಕೇವಲ ಕೆಲವೇ ಅಸಂಗತ 
ಘಟನೆಗಳ ಅವಾಸ್ತವಿಕತೆಯನ್ನು ಮಾತ್ರ ತೋರ್ಪಡಿಸುತ್ತಿದ್ದೇನೆ. ಬೈಬಲಿನ ಕೆಲವು 
ಕಥನಗಳು ನಿಜಕ್ಕೂ ಐತಿಹಾಸಿಕ ಸತ್ಯದಿಂದ ಕೂಡಿವೆ ಎಂಬುದನ್ನು ನನ್ನ ಪುಸ್ತಕದಲ್ಲಿ 
ವಿವರವಾಗಿ -ಪ್ರಸ್ತಾಪಿಸಿದ್ದೇನೆ. ಪ್ರವಾದಿ ಮೂಸಾರ ಕಾಲಮಾನವನ್ನು ಎಷ್ಟು ನಿಖರವಾಗಿ 
ಬೈಬಲಿನಲ್ಲಿ ಗುರುತಿಸಲಾಗಿದೆ ಎಂಬುದನ್ನೂ ಅದು ಐತಿಹಾಸಿಕ ಸತ್ಯವೆಂಬುದನ್ನೂ ನಾನು 
ಆ ಪುಸ್ತಕದಲ್ಲಿ ವಿವರಿಸಿದ್ದೇನೆ" ಎಂಬ ಉತ್ತರವನ್ನು ಅಂತಹ ಪ್ರಶ್ನೆಗೆ ನಾನು 
ಕೊಡಬೇಕಾಗುತ್ತದೆ. 


ಕುರ್‌ಆನ್‌ ಮತ್ತು ಆಧುನಿಕ ವಿಜ್ಞಾನ "35 
ನಿ 


ಪವಿತ್ರ ಧರ್ಮಗ್ರಂಥಗಳಲ್ಲಿರುವ ಇಂತಹ ವಿವರಣೆಗಳಲ್ಲಿರುವ ವೃತ್ಕಾಸಗಳ 
ತುಲನಾತ್ಮಕ ಅಧ್ಯೆಯನ(Comparative study) ಮತ್ತು ವೈಜ್ಞಾನಿಕ ವಿಶ್ಲೇಷಣೆಯು 
ಮಹತ್ವಪೂರ್ಣವೆಂಬುದನ್ನು ಬುದ್ಧಿ ಜೀವಿಗಳೆಲ್ಲ ಒಪ್ಪುತ್ತಾರೆ. 

'ಹಳೆಯ ಒಡಂಬಡಿಕೆಯು ಸುಮಾರು ಒಂಬತ್ತು ಶತಕಗಳಷ್ಟು ದೀರ್ಫು ಕಾಲದಲ್ಲಿ 
ರಚಿಸಲ್ಪಟ್ಟ ಸಾಹಿತ್ಯಿಕ ಕೃತಿಗಳ ಸಂಗ್ರಹವಾಗಿದ್ದು ಅನೇಕ ಮಾರ್ಪಾಡುಗಳನ್ನು ಹೊಂದಿದೆ. 
ಹೀಗಾಗಿ ಬೈಬಲಿನ ರಚನೆಯಲ್ಲಿ ಗಮನಾರ್ಹವೆನ್ನುವಷ್ಟು ಮಾನವ ಕೈವಾಡವಿದೆ ಎಂಬುದನ್ನು 
ಒಪ್ಪಲೇಬೇಕು. 

ಕುರ್‌ಆನ್‌ ತೋರ್ಪಡಿಸುವ ದೈವಿಕ ಪ್ರಕಾಶನವು ಸಂಪೂರ್ಣ ಐತಿಹಾಸಿಕ ಆಧಾರಗಳನ್ನು 
ಅವಲಂಬಿಸಿದೆಯಾದ್ದರಿಂದ ಅದು ವಿಶಿಷ್ಟವೂ ಅಸದೃಶವೂ ಎನಿಸಿದೆ. ಈ ಮೊದಲೇ 
ವಿವರಿಸಲಾದಂತೆ ದೈವಿಕ ಪ್ರಕಾಶನವು ಬರುತ್ತಿದ್ದಂತೆಯೇ ಅದನ್ನು ಅಕ್ಬರಶಃ ಕಂಠಪಾಠ 
ಮಾಡಿಕೊಳ್ಳಲಾಗುತ್ತಿತ್ತಲ್ಲದೆ ಪ್ರವಾದಿ ಮುಹಮ್ಮದ್‌ರ(ಸ) ಕಾಲದಲ್ಲಿಯೇ ಬರೆದಿಡ 
ಲಾಗಿತ್ತು. ಈ ಒಂದು ವಿಶಿಷ್ಟ ಕಾರ್ಯದಿಂದಾಗಿ ಕುರ್‌ಆನಿನ ಮೂಲ ರೂಪ ಮತ್ತು 
ಅಧಿಕೃತತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾಯಿತಾದ್ದರಿಂದ, ಈ ದಿಸೆಯಲ್ಲಿ ಕಾರ್ಯ 
ಮಾಡಿದವರಿಗೆಲ್ಲ ಮುಸ್ಲಿಮರು ಖುಣಿಯಾಗಿರಬೇಕು. 

ಕುರ್‌ಆನಿನ ವಿವರಣೆ-ಕಥಾನಕ ಘಟನೆಗಳನ್ನೂ ಆಧುನಿಕ ವಿಜ್ಞಾನವನ್ನೂ ಮುಕ್ತ 
ಮನಸ್ಸಿನಿಂದ ಮತ್ತು ಭಾವುಕತೆಗೆ ಬಲಿಯಾಗದೆ ಹೋಲಿಸಿ ನೋಡಿದಾಗ ಎರಡರಲ್ಲಿಯೂ 
ಅನಿರ್ವಚನೀಯ ಸಾಮ್ಯತೆ ಮತ್ತು ಹೊಂದಾಣಿಕೆ ಇರುವುದನ್ನು ಈಗಾಗಲೇ ಪ್ರಸ್ತಾಪಿಸಲಾದ 
ಕೆಲವು ಸಂಗತಿಗಳಿಂದಲೂ, ನನ್ನ ಪುಸ್ತಕದಲ್ಲಿ ಪ್ರಸ್ತುತಪಡಿಸಲಾದ ಇತರ ಅನೇಕ 
ಉದಾಹರಣೆಗಳಿಂದಲೂ ಸ್ಪಷ್ಟವಾಗಿ ಕಾಣಬಹುದು. ಪ್ರವಾದಿ ಮುಹಮ್ಮದ್‌ರ(ಸ) ಕಾಲದಲ್ಲಿ 
ಜನಸಾಮಾನ್ಮರಲ್ಲಿಯೂ ನೆರೆ ರಾಷ್ಟ್ರಗಳಲ್ಲಿಯೂ ಇದ್ದ ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನು 
ಇತಿಹಾಸದಿಂದ ತಿಳಿದ ನಾವು, ಮುಹಮ್ಮದ್‌ರಂತಹ() ನಿರಕ್ಷರಿಯು ಇಂತಹ ವೈಜ್ಞಾನಿಕ 
ಸತ್ಯಕ್ಕೆ ಅನುಗುಣವಾದ ಸಂಗತಿಗಳನ್ನು ಸ್ವಂತದ ಜ್ಞಾನ-ಅನುಭವಗಳ ಬಲದಿಂದ ವಿವರಿಸಿರ 
ಬಹುದೆಂದು ಯಾರೂ ಹೇಳಲಾರರು. ಅಂತೆಯೇ ಕುರ್‌ಆನ್‌ ಒಳಗೊಂಡ ದಿವ್ಯ ಸಂದೇಶಕ್ಕೆ 
ತನ್ನದೇ ಆದ ಒಂದು ವೈಶಿಷ್ಟ್ಯವಿದೆ. ಪೂರ್ವಗ್ರಹ ಪೀಡಿತನಾಗದ ವಿಜ್ಞಾನಿಯು ಭೌತಿಕ 
ಸಂಗತಿಗಳನ್ನಾಧರಿಸಿ ಈ ಪವಾಡದಂತಹ ಅದ್ಭುತ ಸಾಧನೆಗೆ ಯಾವ ಕಾರಣವನ್ನೂ 
ಕೊಡಲಾರದಷ್ಟು ಮೂಕ ವಿಸ್ಮಿತನಾಗಿ 'ಇದು ಮಾನವಾತೀತ ಮಹಿಮೆ ಎಂಬುದನ್ನು 
ಅನಿವಾರ್ಯವಾಗಿ ಒಪ್ಪುತ್ತಾನೆ. ನಾನಿಂದು ತಮ್ಮೆದುರು ಪ್ರಸ್ತಾಪಿಸಿದ ಕೆಲವು ವಿಚಾರಗಳು 
ಮಾನವಾಶೀತವೆಂಬುದನ್ನು ಅಲ್ಲಗಳೆಯಲು ಯಾವ ಮಾನವೀಯ ವಿವರಣೆಗಳೂ ಸಿಗದಷ್ಟು 
ಅಗಾಧವಾಗಿವೆ ಮತ್ತು ಪ್ರಬಲ ಸಾಕ್ಷ್ಯಾಧಾರಗಳನ್ನು ಹೊಂದಿದೆ. 


p< ಜ್ತ pS 


